CPMG/ KA/BG-GPO/13/2003-2005 | ವಿಶ್ವಮಾನವ ವರ್ಷ 
ಗ 7 Kr 


ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಫೆಬ್ರವರಿ ೫, ೨೦೦೪ (ಮಾಘ ೧೬ ಶಕ ವರ್ಷ ೧೯೨೫ ಸಂಚಿಕೆ ೬ 


ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ನಡವಳಿಗಳು 
ವಿಷಯ: ಸಮಾಪನೆಯಲ್ಲಿರುವ ಸಹಕಾರ ಸಂಘಗಳ ನೋಂದಣಿ ರದ್ದತಿ ಮಾಡುವ ವಿಚಾರ. 
ಉಲ್ಲೇಖ: 1. ಬೆಂಗಳೂರು ವಿಭಾಗೀಯ ಸಂಯುಕ್ತ ನಿಬಂಧಕರ ಆದೇಶ ಸಂಖ್ಯೆ:ಜೆಆರ್‌ಬಿ:ಸಮಾಪನೆ:36:98-99 
ದಿನಾಂಕ:30-11-1999. 
2.  ಉಪನಿಬಂಧಕರು-2, ಬೆಂಗಳೂರು ರವರ ಪ್ರಸ್ತಾವೆ ಸಂಖ್ಯೆ.ಡಿಆರ್‌ಬಿ-2:ಸಮಾಪನೆ-7:2001-02 ದಿನಾಂಕ: 
14-6-2001. 
3. ಸಹಾಯಕ ನಿಬಂಧಕರು-2, ಬೆಂಗಳೂರು ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ:ಎಆರ್‌ಬಿ-45: ಸಮಾಪನೆ: 
25:2003-04 ದಿನಾಂಕ:31-10-2003. 











ಪ್ರಸ್ತಾವನೆ: 

ಬೆಂಗಳೂರು ನಗರ ಜಿಲ್ಲೆ-2ರ ವ್ಯಾಪ್ತಿಗೊಳಪಡುವ 23 ವಿವಿಧ ಸಹಕಾರ ಸಂಘಗಳನ್ನು ಉಲ್ಲೇಖ (1ರ ಆದೇಶದಲ್ಲಿ 
ಸಮಾಪನೆಗೊಳಿಸಲಾಗಿದೆ. ಹಾಗೂ ನಗರ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 2ನೇ ವಲಯ, ಬೆಂಗಳೂರು 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಈ ಪೈಕಿ 17 ಸಹಕಾರ ಸಂಘಗಳ ನೋಂದಣಿ ರದ್ಮತಿಗಾಗಿ ಉಲ್ಲೇಖ (2) 
ಹಾಗೂ (3)ರಲ್ಲಿ ಪ್ರಸ್ತಾವೆ ಸ್ವೀಕರಿಸಲಾಗಿದೆ. ಈ 17 ಸಹಕಾರ ಸಂಘಗಳ ಪೈಕಿ ಕೆಳಕಂಡ 05 ಸಹಕಾರ ಸಂಘಗಳ ಆಸ್ತಿ-ಜವಾಬ್ದಾರಿಗಳ ಬಗ್ಗೆ 
ದಿನಾಂಕ:25-2-1999 ರಲ್ಲಿ “ಸಂಜೆವಾಣಿ' ದಿನಪತ್ರಿಕೆಯಲ್ಲಿ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಲಾಗಿದ್ದು, ಈ ಸಂಘಗಳ ಬಗ್ಗೆ 
ಹಿತಾಸಕ್ತಿಯುಳ್ಳ ಸದಸ್ಯರಾಗಲೀ, ಆಡಳಿತ ಮಂಡಳಿ ಸದಸ್ಯರಾಗಲೀ ಪ್ರತಿಕ್ರಯಿಸಿರುವುದಿಲ್ಲ. ಈ ಸಂಘಗಳ ಅಸ್ಥಿತ್ವದ ಬಗ್ಗೆ ಯಾವುದೇ 
ಮಾಹಿತಿಗಳು ಲಭ್ಯವಾಗಿರುವುದಿಲ್ಲ. ಈ ಕಾರಣಗಳಿಂದಾಗಿ ಸಂಘಗಳನ್ನು ಸಮಾಪನಾವಸ್ಥೆಯಲ್ಲಿ ಮುಂದುವರೆಸುವುದರಿಂದ ಯಾವ 
ಪ್ರಯೋಜನವಿಲ್ಲವಾಗಿ ಉಪನಿಬಂಧಕರು ಹಾಗೂ ಸಹಾಯಕ ನಿಬಂಧಕರವರು ವರದಿ ಸಲ್ಲಿಸಿದ್ದು, ಈ ಸಂಘಗಳ ನೋಂದಣಿ ಸಂಖ್ಯೆಯನ್ನು 
ರದ್ದುಪಡಿಸಲು ಪ್ರಸ್ತಾವೆ ಸಲ್ಲಿಸಿದ್ದಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ, ಈ ಸಂಘಗಳ ಅಸ್ಥಿತ್ವದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ಕಾರಣ, ಇವುಗಳನ್ನು 
ಸಮಾಪನಾವಸ್ದೆಯಲ್ಲಿ ಮುಂದುವರೆಸುವುದರಿಂದ ಸದಸ್ಯರಿಗಾಗಲೀ ಸಾರ್ವಜನಿಕರಿಗಾಗಲೀ ಯಾವ ಪ್ರಯೋಜನ ಇಲ್ಲದ ಕಾರಣ ಇವುಗಳ 
ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಲು ಸೂಕ್ತವೆಂದು ಪರಿಗಣಿಸಿ, ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ 
ಕ್ರಮ ಸಂಖ್ಯೆ:ಜೆಆರ್‌ಬಿ:ಎಲ್‌ಕ್ಕೂಡಿ:36:ಎಲ್‌ಎಂಸಿ:1998-99, ದಿನಾಂಕ: 9ನೇ ಡಿಸೆಂಬರ್‌ 2003 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:69: 

ಸಿಎಲ್‌ಎಂ:2001 ದಿ:21-11-2002 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಸವೇಗೌಡ, ಸಹಕಾರ ಸಂಘಗಳ ಜಂಟಿ 


(೧೨೯) 


೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು ಈ ಕೆಳಕಂಡ ಸಮಾಪನೆಯಲ್ಲಿರುವ ಸಹಕಾರ ಸಂಘಗಳ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಿ ಆದೇಶಿಸಿರುತ್ತೇನೆ. 


























ಕ್ರ. ಸಂ. ಸಂಘದ ಹೆಸರು ನೋಂದಣಿ ಸಂಖ್ಯೆ 

01 ಎಂ.ಎಸ್‌.ಪಿ. ರೇಡಿಯೋ ಸ್ಟಾಫ್‌ ಕ್ರೆಡಿಟ್‌ ಎಆರ್‌ಬಿ:ಆರ್‌ಜಿಎನ್‌:227: 
ಸಹಕಾರ ಸಂಘ ನಿ., ಎಂ.ಜಿ. ರಸ್ತೆ, ಬೆಂಗಳೂರು. 66-67 ದಿ:13-7-66. 

02 | ಗೌರ್ದಮೆಂಟ್‌, ಕ್ವಾಜೀ ಗೌರ್ಲಮೆಂಟ್‌ ಎಂಪ್ಲಾಯೀಸ್‌ ಎಆರ್‌ಬಿ1:ಸಿ.ಕ್ರೆಡಿಟ್‌:243: 
ಕ್ರೆಡಿಟ್‌ ಸಹಕಾರ ಸಂಘ ನಿ., ಬೆಂಗಳೂರು. 66-67 B:7-2-67. 

03 ಕನ್ನಡ ಕಲಾಕ್ಷೇತ್ರ (ಬಾಂಬೆ) ಕೋ-ಆಪರೇಟಿವ್‌ ಹೌಸಿಂಗ್‌ ಸೊಸೈಟಿ ಲಿ.,  ಜೆಆರ್‌ಬಿ:ಆರ್‌ಎಸ್‌ಆರ್‌:ಆರ್‌ಜಿಎಸ್‌:6: 
ಎಸ್‌.ಆರ್‌.ನಗರ, ಬೆಂಗಳೂರು. 71-72 ದಿ:7-8-71. 

04 ರೆವಿನ್ಯೂ ಮತ್ತು ಎಂಡೋಮೆಂಟ್‌ ಡಿಬಿ:188:50-51: 
ಡಿಪಾರ್ಟ್‌ಮೆಂಟ್‌ ಎಂಪ್ಲಾಯೀಸ್‌ ಸಹಕಾರ ಸಂಘ-ನಿಯಮಿತ, ದಿ:5-1-1951. 
ಬೆಂಗಳೂರು. 

05 ಬೆಂಗಳೂರು ಎಕ್ಸ್‌ ಸರ್ವೀಸ್‌ ಇಂಡಸ್ಟ್ರಿಯಲ್‌ ಕ್ರೆಡಿಟ್‌ ನಂ.246: ದಿ:10-12-1956. 
ಸಹಕಾರ ಸಂಘ ನಿ., ಬೆಂಗಳೂರು. 

06 ಗಾರ್ಡ್‌ನರ್ಸ್‌ ಸಹಕಾರ ಸಂಘ ನಿ., ಬೆಂಗಳೂರು. ಎಆರ್‌ಬಿ:951: ದಿ:22-11-57. 

07 ಕನ್ನಡ ಫಿಲಂ ಆರ್ಟಿಸ್ಟ್‌ ಗೃಹನಿರ್ಮಾಣ ಸಹಕಾರ ಸಂಘ ನಿ., ಎಆರ್‌ಬಿ2:ಆರ್‌ಜಿಎಸ್‌:ಡಿಆರ್‌-36: 
ಬೆಂಗಳೂರು. ದಿ:25-12-1966. 

08 ಸಿಟಿಜನ್‌ ಹೋಲ್‌ಸೇಲ್‌ ಇಂಡಸ್ಟ್ರಿಯಲ್‌ ಸಹಕಾರ ಸಂಘ ನಿ., ಡಿವೈಆರ್‌:ಬಿಎಲ್‌:13:ಆರ್‌ಇಸಿ:729: 
ಬೆಂಗಳೂರು. 69-70 ದಿ:6-4-1970. 

















ಈ ರದ್ದತಿಯ ಆದೇಶದ ದಿನಾಂಕದಿಂದ ಮೇಲ್ಕಂಡ 08 ಸಹಕಾರ ಸಂಘಗಳ ಕಾರ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತು 
ಹೋಗಿರುತ್ತದೆಂದು ಮತ್ತು ಸಂಘಗಳು ಅಸ್ಥಿತ್ವದಲ್ಲಿಲ್ಲವೆಂದು ಪರಿಗಣಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ:09ನೇ ಡಿಸೆಂಬರ್‌ 2003 ರಂದು ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ 
ಹೊರಡಿಸಲಾಗಿದೆ. 

ಬಸವೇಗೌಡ 
ಪಿ.ಆರ್‌. 57 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ, 
ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018 
ದಾವಾ ಅರ್ಜಿ ಸಂಖ್ಯೆ: ಜೆಆರ್‌ಬಿ/ಎಂಡಿ/5872/2003-04, ದಿನಾಂಕ: 31ನೇ ಡಿಸೆಂಬರ್‌ 2003 


ವಾದಿ ಪ್ರತಿವಾದಿಗಳು 

ಪ್ರಧಾನ ವ್ಯವಸ್ಥಾಪಕರು 1. ಶ್ರೀ ಆರ್‌. ಲೋಕನಾಥ್‌ ಬಿನ್‌ ಲೇಟ್‌ ರಾಮಾನುಜಪ್ಪ 
ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ-ಆಪರೇಟಿವ್‌ ಬ್ಯಾಂಕ್‌ ನಿಯಮಿತ, ನಂ.134/1, 35ನೇ ಅಡ್ಡ ರಸ್ತೆ, 4ನೇ ಟಿ ಬ್ಲಾಕ್‌, 
ನಂ.108, ಆರ್‌.ವಿ. ರಸ್ತೆ, ವಿಶ್ವೇಶ್ವರ ಪುರಂ, ಜಯನಗರ, ಬೆಂಗಳೂರು - 560 011. 
ಬೆಂಗಳೂರು.-560 004 2. ಮೆ॥ ಶಶಾಂಕ್‌ ಅಪಾರೆಲ್ಸ್‌ 


ಮಾಲೀಕರು: ಶ್ರೀಮತಿ ಗಿರಿಜಾ ಲೋಕನಾಥ್‌ 
ನಂ.5ಎ, ನಾಗಾವರ ಪಾಳ್ಯ, ಚೇತನ ಥಿಯೇಟರ್‌ ರಸ್ತೆ, 
ಸಿ.ವಿ.ರಾಮನ್‌ ನಗರ, ಬೆಂಗಳೂರು - 560 093. 

1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರ ರೀತ್ಕಾ ಸ್ಥಿರಾಸ್ತಿಯನ್ನು ಅಟ್ಯಾಚ್‌ ಮಾಡಿರುವ ಬಗ್ಗೆ ನೋಟೀಸು 


ವಾದಿಯವರು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70ರನ್ವಯ ಈ ನ್ಯಾಯಾಲಯದ ಮುಂದೆ ಸಲ್ಲಿಸಿರುವ 
ದಾವಾ ಅರ್ಜಿಯಲ್ಲಿ ಪ್ರತಿವಾದಿಗಳಿಂದ ಒಟ್ಟು ರೂ.15,22,776- ಗಳನ್ನು ದಿನಾಂಕ 5-12-2003ರಿಂದ ಶೇಕಡಾ 16 ರಂತೆ ಬಡ್ಡಿ ಮತ್ತು 
ಶೇ.2 ರಂತೆ ಸುಸ್ತಿ ಬಡ್ಡಿಯೊಂದಿಗೆ ವಸೂಲಿ ಮಾಡಲು ಆದೇಶ ನೀಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. ವಾದಿಯ ಈ 
ದಾವಾ ಅರ್ಜಿಯನ್ನು ದಾವಾ ನಂ.ಜೆಆರ್‌ಬಿ/ಎಂಡಿ/5872/2003-04 ರನ್ವಯ ಈ ನ್ಯಾಯಾಲಯದ ಕಡತದ ಮೇಲೆ ತೆಗೆದುಕೊಳ್ಳಲಾಗಿದೆ. 

ವಾದಿಯವರು ಅವರ ಈ ದಾವಾ ಅರ್ಜಿಯ ಜೊತೆ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರನ್ವಯ 
ಸಲ್ಲಿಸಿರುವ ಅರ್ಜಿಯಲ್ಲಿ ಪ್ರತಿವಾದಿಗಳ ಹೆಸರಿನಲ್ಲಿರುವ ಈ ಕೆಳಗೆ ಷೆಡ್ಕೂಲಿನಲ್ಲಿ ಕಾಣಿಸಿರುವ ಸಿರಾಸ್ತಿಯನ್ನು ಮೇಲ್ಕಂಡ ದಾವಾ 
ಅರ್ಜಿಯಲ್ಲಿ ನೀಡಲಿರುವ ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ (Attachment before Judgement) ಆದೇಶ ನೀಡುವಂತೆ ಈ 
ನ್ಯಾಯಾಲಯವನ್ನು ಕೋರಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೩೧ 





ಪ್ರತಿವಾದಿಗಳು ಅವರ ಹೆಸರಿನಲ್ಲಿರುವ ಈ ಕೆಳಗೆ ಷೆಡ್ಯೂಲಿನಲ್ಲಿ ಕಾಣಿಸಿರುವ ಸ್ವತ್ತನ್ನು ಮಾರಾಟ ಮಾಡಲು / ಪರಭಾರೆ 
ಮಾಡಲು ಉದ್ದೇಶಿಸಿದ್ದು ಇದನ್ನು ತಡೆಯದೇ ಇದ್ದಲ್ಲಿ, ವಾದಿಯು ಪ್ರತಿವಾದಿಗಳ ವಿರುದ್ಧ ಹೂಡಿರುವ ದಾವಾ ಅರ್ಜಿಯಲ್ಲಿ ಈ 
ನ್ಯಾಯಾಲಯವು ಅವಾರ್ಡ್‌! ಡಿಕ್ರಿ ನೀಡಿದ್ದರೂ ಸದರಿ ಅವಾರ್ಡ್‌ಗಡಿಕ್ರಿಯನ್ಹಯ ಪ್ರತಿವಾದಿಗಳಿಂದ ವಾದಿಗೆ ಬರಬೇಕಾದ ಮೊಬಲಗನ್ನು 
ಪ್ರತಿವಾದಿಗಳಿಂದ ವಸೂಲಿ ಮಾಡಲು ಯಾವುದೇ ರಹವಿಲ್ಲದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಎಂದು ಅವರು ಈ 
ನ್ಯಾಯಾಲಯದ ಗಮನಕ್ಕೆ ತಂದಿರುತ್ತಾರೆ. 

ವಾದಿಯ ದಾವಾ ಅರ್ಜಿ ಮತ್ತು ಕಲಂ 103ರ ರೀತ್ಯಾ ಸಲ್ಲಿಸಿರುವ ಅರ್ಜಿಯನ್ನು ಕೂಲಂಕುಶವಾಗಿ ಪರಿಶೀಲಿಸಲಾಗಿ ವಾದಿಯು 
ಕಲಂ 103ರ ಅರ್ಜಿಯ ಜೊತೆ ತಿಳಿಸಿರುವ ಅಂಶಗಳು ನಿಜವೆಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಅಲ್ಲದೇ ಪ್ರತಿವಾದಿಗಳು ಈ ಕೆಳಗೆ 
ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಷೆಡ್ಯೂಲ್‌ ಸ್ವತ್ತನ್ನು ಮಾರಾಟ ಮಾಡದಂತೆ; ಪರಭಾರೆ ಮಾಡದಂತೆ ತಡೆಯದೇ ಇದ್ದಲ್ಲಿ ವಾದಿಯ ಈ 
ದಾವಾ ಅರ್ಜಿಯಲ್ಲಿ ನೀಡಲಿರುವ ಅವಾರ್ಡ್‌ : ಡಿಕ್ರಿಯನ್ನು ಜಾರಿಗೊಳಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂಬ 
ಅಂಶವು ಈ ನ್ಯಾಯಾಲಯಕ್ಕೆ ಸಂಪೂರ್ಣ ಮನವರಿಕೆಯಾಗಿರುತ್ತದೆ. 

ಮೇಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹಾಗೂ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ಹಾಗೂ 
ಸರ್ಕಾರದ ಅಧಿಸೂಚನೆ ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ: 21-11-2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸುತ್ತಾ, ಬಸವೇಗೌಡ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು, ಪ್ರತಿವಾದಿಗಳ 
ಹೆಸರಿನಲ್ಲಿರುವ ಈ ಕೆಳಗೆ ಷೆಡ್ಯೂಲ್‌ ನಲ್ಲಿ ಕಾಣಿಸಿರುವ ಸ್ಲಿರಾಸ್ತಿಯನ್ನು ಷರತ್ತಿಗೊಳಪಟ್ಟು ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಈ ಮೂಲಕ 
ಆದೇಶ ನೀಡಿರುತ್ತೇನೆ. 

ಪ್ರತಿವಾದಿಗಳು ಒಂದು ವೇಳೆ ಈ ತೀರ್ಪಿಗೆ ಪೂರ್ವ ಜಪ್ತಿ ಆದೇಶವನ್ನು ಈ ನ್ಯಾಯಾಲಯವು ಹಿಂದಕ್ಕೆ ಪಡೆಯಲು ಇಚ್ಛಿಸಿದಲ್ಲಿ 
ರೂ.15,22,776/- ಗಳನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್‌ ಖಾತೆಗೆ ದಿನಾಂಕ 30-1-2004ರ ಒಳಗಾಗಿ ಅಧಿಕೃತ ಚಲನ್‌ / ರಸೀತಿಯನ್ನು 
ಈ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪ್ರತಿವಾದಿಗಳಿಗೆ ಈ ಮೂಲಕ ನಿರ್ದೆಶಿಸಲಾಗಿದೆ. 

ಒಂದು ವೇಳೆ ಪ್ರತಿವಾದಿಗಳು ಮೇಲೆ ತಿಳಿಸಿದಂತೆ ನಿಗದಿತ ದಿನಾಂಕದೊಳಗಾಗಿ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ 
ಷರತ್ತಿಗೊಳಪಟ್ಟು ನೀಡಲಾಗಿರುವ ಈ ಅಟ್ಯಾಚ್‌ಮೆಂಟ್‌ ಆದೇಶವನ್ನು ಸ್ಥಿರೀಕರಿಸಲಾಗುವುದು. ಈ ಕೆಳಗೆ ಕಾಣಿಸಿರುವ ಸ್ಥಿರಾಸ್ತಿಯನ್ನು 
ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ಈ ಮೂಲಕ ನೋಟೀಸು ನೀಡಲಾಗಿದ್ದು, ಇವರುಗಳು ಈ ಬಗ್ಗೆ ತೆಗೆದುಕೊಳ್ಳಬಹುದಾದ 
ಕ್ರಮಕ್ಕೆ ಈ ಅಟ್ಯಾಚ್‌ ಮೆಂಟ್‌ ಆದೇಶವು ಒಳಪಡುತ್ತದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಷೆಡ್ಯೂಲ್‌ ಆಸ್ತಿಯ ವಿವರ 

ಬೆಂಗಳೂರು ನಗರ (ಬೆಂಗಳೂರು - 560 079) ದಲ್ಲಿರುವ ಬಸವೇಶ್ವರ ನಗರ, 4ನೇ ಬ್ಲಾಕ್‌, 3ನೇ ಹಂತ, ವೆಸ್ಟ್‌ ಆಫ್‌ 
ಕಾರ್ಡ್‌ ರಸ್ತೆಯಲ್ಲಿರುವ ಪೂರ್ವದಿಂದ ಪಶ್ಚಿಮಕ್ಕೆ 40 ಅಡಿ, ಉತ್ತರದಿಂದ ದಕ್ಷಿಣಕ್ಕೆ 30 ಅಡಿ ಅಳತೆಯ ನಿವೇಶನದಲ್ಲಿ ಕಟ್ಟಲಾಗಿರುವ 
ನಿವೇಶನ ಸಂಖ್ಯೆ 177 ಮತ್ತು ಇದರಲ್ಲಿ ಕಟ್ಟಲಾಗಿರುವ ವಾಸದ ಮನೆ, ವ್ಯಾಪಾರ ಮಳಿಗೆ ಇತ್ಯಾದಿ ಸೇರಿದಂತೆ ಚಕ್ಕುಬಂದಿ: 


ಪೂರ್ವಕ್ಕೆ : ರಸ್ತೆ 

ಪಶ್ಚಿಮಕ್ಕೆ : ನಿವೇಶನ ಸಂಖ್ಯೆ 216 
ಉತ್ತರಕ್ಕೆ : ನಿವೇಶನ ಸಂಖ್ಯೆ 176 
ದಕ್ಷಿಣಕ್ಕೆ : ನಿವೇಶನ ಸಂಖ್ಯೆ 178 


(ಈ ಆಸ್ತಿ 1ನೇ ಪ್ರತಿವಾದಿಗೆ ಸೇರಿದ್ದಾಗಿದೆ) 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 31-12-2003 ರಂದು 
ನೀಡಿರುತ್ತೇನೆ. 
ಬಸವೇಗೌಡ 
ಪಿ.ಆರ್‌. 58 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ, 
ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018 
ದಾವಾ ಅರ್ಜಿ ಸಂಖ್ಯೆ: ಜೆಆರ್‌ಬಿ/ಎಂಡಿ/5871/2003-04, ದಿನಾಂಕ: 31ನೇ ಡಿಸೆಂಬರ್‌ 2003 


ವಾದಿ ಪ್ರತಿವಾದಿಗಳು 

ಪ್ರಧಾನ ವ್ಯವಸ್ಥಾಪಕರು 1. ಮೆ॥ ಶಶಾಂಕ್‌ ಅಪಾರೆಲ್ಸ್‌ 

ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ-ಆಪರೇಟಿವ್‌ ಬ್ಯಾಂಕ್‌ ನಿಯಮಿತ, ಸಿದ್ದ ಉಡುಪು ತಯಾರಿಕಾ ಘಟಕ 

ನಂ.108, ಆರ್‌.ವಿ. ರಸ್ತೆ, ವಿಶ್ವೇಶ್ವರ ಪುರಂ, ಪ್ರತಿನಿಧಿಸುವವರು: 

ಬೆಂಗಳೂರು-560 004 ಮಾಲೀಕರು: ಶ್ರೀಮತಿ ಗಿರಿಜಾ ಲೋಕನಾಥ್‌ 


ನಂ.5ಎ, ನಾಗಾವರ ಪಾಳ್ಯ, ಚೇತನ ಥಿಯೇಟರ್‌ ರಸ್ತೆ, 
ಸಿ.ವಿ.ರಾಮನ್‌ ನಗರ, ಬೆಂಗಳೂರು - 560 093. 


೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





2. ಶ್ರೀ ಆರ್‌. ಲೋಕನಾಥ್‌ ಬಿನ್‌ ಲೇಟ್‌ ರಾಮಾನುಜಪ್ಪ 
ನಂ.134/1, 35ನೇ ಅಡ್ಡ ರಸ್ತೆ, 4ನೇ ಟಿ ಬ್ಲಾಕ್‌, 
ಜಯನಗರ, ಬೆಂಗಳೂರು - 560 011. 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರ ರೀತ್ಯಾ ಸ್ಥಿರಾಸ್ತಿಯನ್ನು ಅಟ್ಯಾಚ್‌ ಮಾಡಿರುವ ಬಗ್ಗೆ ನೋಟೀಸು 

ವಾದಿಯವರು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70ರನ್ವಯ ಈ ನ್ಯಾಯಾಲಯದ ಮುಂದೆ ಸಲ್ಲಿಸಿರುವ 
ದಾವಾ ಅರ್ಜಿಯಲ್ಲಿ ಪ್ರತಿವಾದಿಗಳಿಂದ ಒಟ್ಟು ರೂ.29,50,339/- ಗಳನ್ನು ದಿನಾಂಕ 5-12-2003ರಿಂದ ಶೇಕಡಾ 18 ರಂತೆ ಬಡ್ಡಿ ಮತ್ತು 
ಶೇ.2 ರಂತೆ ಸುಸ್ತಿ ಬಡ್ಡಿ ಮತ್ತು ಶೇ.2 ರಂತೆ ಸುಸ್ತಿ ಬಡ್ಡಿಯೊಂದಿಗೆ ವಸೂಲಿ ಮಾಡಲು ಆದೇಶ ನೀಡಬೇಕೆಂದು ಈ ನ್ಯಾಯಾಲಯವನ್ನು 
ಕೋರಿರುತ್ತಾರೆ. ವಾದಿಯ ಈ ದಾವಾ ಅರ್ಜಿಯನ್ನು ದಾವಾ ನಂ.ಜೆಆರ್‌ಬಿ/ಎಂಡಿ/5871/2003-04 ರನ್ವಯ ಈ ನ್ಯಾಯಾಲಯದ ಕಡತದ 
ಮೇಲೆ ತೆಗೆದುಕೊಳ್ಳಲಾಗಿದೆ. 

ವಾದಿಯವರು ಅವರ ಈ ದಾವಾ ಅರ್ಜಿಯ ಜೊತೆ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರನ್ವಯ 
ಸಲ್ಲಿಸಿರುವ ಅರ್ಜಿಯಲ್ಲಿ ಪ್ರತಿವಾದಿಗಳ ಹೆಸರಿನಲ್ಲಿರುವ ಈ ಕೆಳಗೆ ಷೆಡ್ಕೂಲಿನಲ್ಲಿ ಕಾಣಿಸಿರುವ ಸ್ಟಿರಾಸ್ತಿಯನ್ನು ಮೇಲ್ಕಂಡ ದಾವಾ 
ಅರ್ಜಿಯಲ್ಲಿ ನೀಡಲಿರುವ ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ (Attachment before Judgement) ಆದೇಶ ನೀಡುವಂತೆ ಈ 
ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಪ್ರತಿವಾದಿಗಳು ಅವರ ಹೆಸರಿನಲ್ಲಿರುವ ಈ ಕೆಳಗೆ ಷೆಡ್ಯೂಲಿನಲ್ಲಿ ಕಾಣಿಸಿರುವ ಸ್ವತ್ತನ್ನು ಮಾರಾಟ ಮಾಡಲು / ಪರಭಾರೆ 
ಮಾಡಲು ಉದ್ದೇಶಿಸಿದ್ದು ಇದನ್ನು ತಡೆಯದೇ ಇದ್ದಲ್ಲಿ, ವಾದಿಯು ಪ್ರತಿವಾದಿಗಳ ವಿರುದ್ಧ ಹೂಡಿರುವ ದಾವಾ ಅರ್ಜಿಯಲ್ಲಿ ಈ 
ನ್ಯಾಯಾಲಯವು ಅವಾರ್ಡ್‌! ಡಿಕ್ರಿ ನೀಡಿದ್ದರೂ ಸದರಿ ಅವಾರ್ಡ್‌ಗಡಿಕ್ರಿಯನ್ಹಯ ಪ್ರತಿವಾದಿಗಳಿಂದ ವಾದಿಗೆ ಬರಬೇಕಾದ ಮೊಬಲಗನ್ನು 
ಪ್ರತಿವಾದಿಗಳಿಂದ ವಸೂಲಿ ಮಾಡಲು ಯಾವುದೇ ರಹವಿಲ್ಲದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಎಂದು ಅವರು ಈ 
ನ್ಯಾಯಾಲಯದ ಗಮನಕ್ಕೆ ತಂದಿರುತ್ತಾರೆ. 

ವಾದಿಯ ದಾವಾ ಅರ್ಜಿ ಮತ್ತು ಕಲಂ 103ರ ರೀತ್ಯಾ ಸಲ್ಲಿಸಿರುವ ಅರ್ಜಿಯನ್ನು ಕೂಲಂಕುಶವಾಗಿ ಪರಿಶೀಲಿಸಲಾಗಿ ವಾದಿಯು 
ಕಲಂ 103ರ ಅರ್ಜಿಯ ಜೊತೆ ತಿಳಿಸಿರುವ ಅಂಶಗಳು ನಿಜವೆಂಬುದು ಮೇಲ್ಲೋಟಕ್ಕೆ ಕಂಡು ಬರುತ್ತದೆ. ಅಲ್ಲದೇ ಪ್ರತಿವಾದಿಗಳು ಈ ಕೆಳಗೆ 
ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಷೆಡ್ಯೂಲ್‌ ಸ್ವತ್ತನ್ನು ಮಾರಾಟ ಮಾಡದಂತೆ; ಪರಭಾರೆ ಮಾಡದಂತೆ ತಡೆಯದೇ ಇದ್ದಲ್ಲಿ ವಾದಿಯ ಈ 
ದಾವಾ ಅರ್ಜಿಯಲ್ಲಿ ನೀಡಲಿರುವ ಅವಾರ್ಡ್‌ : ಡಿಕ್ರಿಯನ್ನು ಜಾರಿಗೊಳಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂಬ 
ಅಂಶವು ಈ ನ್ಯಾಯಾಲಯಕ್ಕೆ ಸಂಪೂರ್ಣ ಮನವರಿಕೆಯಾಗಿರುತ್ತದೆ. 

ಮೇಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹಾಗೂ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ಹಾಗೂ 
ಸರ್ಕಾರದ ಅಧಿಸೂಚನೆ ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ: 21-11-2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸುತ್ತಾ, ಬಸವೇಗೌಡ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು, ಪ್ರತಿವಾದಿಗಳ 
ಹೆಸರಿನಲ್ಲಿರುವ ಈ ಕೆಳಗೆ ಷೆಡ್ಯೂಲ್‌ ನಲ್ಲಿ ಕಾಣಿಸಿರುವ ಸ್ಲಿರಾಸ್ತಿಯನ್ನು ಷರತ್ತಿಗೊಳಪಟ್ಟು ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಈ ಮೂಲಕ 
ಆದೇಶ ನೀಡಿರುತ್ತೇನೆ. 

ಪ್ರತಿವಾದಿಗಳು ಒಂದು ವೇಳೆ ಈ ತೀರ್ಪಿಗೆ ಪೂರ್ವ ಜಪ್ತಿ ಆದೇಶವನ್ನು ಈ ನ್ಯಾಯಾಲಯವು ಹಿಂದಕ್ಕೆ ಪಡೆಯಲು ಇಚ್ಛಿಸಿದಲ್ಲಿ 
ರೂ.29,50,399/- ಗಳನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್‌ ಖಾತೆಗೆ ದಿನಾಂಕ 30-1-2004ರ ಒಳಗಾಗಿ ಅಧಿಕೃತ ಚಲನ್‌ / ರಸೀತಿಯನ್ನು 
ಈ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪ್ರತಿವಾದಿಗಳಿಗೆ ಈ ಮೂಲಕ ನಿರ್ದೆಶಿಸಲಾಗಿದೆ. 

ಒಂದು ವೇಳೆ ಪ್ರತಿವಾದಿಗಳು ಮೇಲೆ ತಿಳಿಸಿದಂತೆ ನಿಗದಿತ ದಿನಾಂಕದೊಳಗಾಗಿ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ 
ಷರತ್ತಿಗೊಳಪಟ್ಟು ನೀಡಲಾಗಿರುವ ಈ ಅಟ್ಕಾಚ್‌ಮೆಂಟ್‌ ಆದೇಶವನ್ನು ಸ್ಥಿರೀಕರಿಸಲಾಗುವುದು. ಈ ಕೆಳಗೆ ಕಾಣಿಸಿರುವ ಸ್ಟಿರಾಸ್ತಿಯನ್ನು 
ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ಈ ಮೂಲಕ ನೋಟೀಸು ನೀಡಲಾಗಿದ್ದು, ಇವರುಗಳು ಈ ಬಗ್ಗೆ ತೆಗೆದುಕೊಳ್ಳಬಹುದಾದ 
ಕ್ರಮಕ್ಕೆ ಈ ಅಟ್ಯಾಚ್‌ ಮೆಂಟ್‌ ಆದೇಶವು ಒಳಪಡುತ್ತದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಷೆಡ್ಯೂಲ್‌ ಆಸ್ತಿಯ ವಿವರ 

ಬೆಂಗಳೂರು ನಗರ (ಬೆಂಗಳೂರು - 560 079) ದಲ್ಲಿರುವ ಬಸವೇಶ್ವರ ನಗರ, 4ನೇ ಬ್ಲಾಕ್‌, 3ನೇ ಹಂತ, ವೆಸ್ಟ್‌ ಆಫ್‌ 
ಕಾರ್ಡ್‌ ರಸ್ತೆಯಲ್ಲಿರುವ ಪೂರ್ವದಿಂದ ಪಶ್ಚಿಮಕ್ಕೆ 40 ಅಡಿ, ಉತ್ತರದಿಂದ ದಕ್ಷಿಣಕ್ಕೆ 30 ಅಡಿ ಅಳತೆಯ ನಿವೇಶನದಲ್ಲಿ ಕಟ್ಟಲಾಗಿರುವ 
ನಿವೇಶನ ಸಂಖ್ಯೆ 177 ಮತ್ತು ಇದರಲ್ಲಿ ಕಟ್ಟಲಾಗಿರುವ ವಾಸದ ಮನೆ, ವ್ಯಾಪಾರ ಮಳಿಗೆ ಇತ್ಯಾದಿ ಸೇರಿದಂತೆ ಚಕ್ಕುಬಂದಿ: 


ಪೂರ್ವಕ್ಕೆ : ರಸ್ತೆ 

ಪಶ್ಚಿಮಕ್ಕೆ : ನಿವೇಶನ ಸಂಖ್ಯೆ 216 
ಉತ್ತರಕ್ಕೆ : ನಿವೇಶನ ಸಂಖ್ಯೆ 176 
ದಕ್ಷಿಣಕ್ಕೆ : ನಿವೇಶನ ಸಂಖ್ಯೆ 178 


(ಈ ಆಸ್ತಿ 2ನೇ ಪ್ರತಿವಾದಿಗೆ ಸೇರಿದ್ದಾಗಿದೆ) 
ಡು ೦ಎ 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೩೩ 





ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 31-12-2003 ರಂದು 
ನೀಡಿರುತ್ತೇನೆ. 
ಬಸವೇಗೌಡ 
ಪಿ.ಆರ್‌. 59 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು. 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಕಾವೇರಿ ಭವನ, 
7ನೇ ಮಹಡಿ, ಜಲಮಂಡಳಿ ಕಟ್ಟಡ, ಬೆಂಗಳೂರು ಇವರ ನಡವಳಿಕೆಗಳು 
ವಿಷಯ: ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ನೇರ 
ನೇಮಕಾತಿ ಮೂಲಕ ಪ್ರಥಮ ದರ್ಜೆ ಸಹಾಯಕರೆಂದು ನೇಮಕಗೊಂಡ ಶ್ರೀಮತಿ ಹೆಚ್‌.ಟಿ. ಲಲಿತಾ W/o R. 
ವಾಸುದೇವ, ಹುಳಿಯಾರು ರಸ್ತೆ ಪೋಸ್ಟ್‌, ಆಫೀಸ್‌, ಹಿರಿಯೂರು ಇವರ ನೇಮಕಾತಿ ಆದೇಶವನ್ನು ರದ್ದು 
ಪಡಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001 ದಿನಾಂಕ: 21-11-2001 ರನ್ವಯ 
ಪ್ರಕಟಿಸಿರುವ ಕೆ.ಸಿ.ಎಸ್‌ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟು ತುಂಬದೇ ಇರುವ 
ಹುದ್ದೆಗಳ) ವಿಶೇಷ ನೇಮಕಾತಿ ನಿಯಮಗಳು 2001. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 6 ಸೆನೆನಿ 2001 ದಿನಾಂಕ:13-02-01. 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 132 ಎಸ್‌ಎಡಿ 97 ದಿನಾಂಕ: 08-02-2000. 
4. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001 ದಿನಾಂಕ: 01-06-2002 
(ದಿನಾಂಕ: 14-06-2002 ರಂದು ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ) 
5. ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾಂಕ: 30-1-2002. 
(ದಿನಾಂಕ: 14-02-2002 ರಂದು ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದೆ). 
.. ಈ ಕಛೇರಿಯ ಸಮಸಂಖ್ಯೆ ಅಂತಿಮ ಆಯ್ಕೆ ಪಟ್ಟಿ ದಿನಾಂಕ: 24-11-03. 
7. ಈ ಕಛೇರಿಯ ಸಮಸಂಖ್ಯೆ ನೇಮಕಾತಿ ಆದೇಶ ದಿನಾಂಕ: 05-12-2003. 
ಪ್ರಸ್ತಾವನೆ: 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಗುರುತಿಸಲ್ಪಟ್ಟ ಪರಿಶಿಷ್ಟ ಜಾತಿಯ ಮೂರು ಪ್ರಥಮ ದರ್ಜೆ ಸಹಾಯಕರ 
ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬುವುದಕ್ಕಾಗಿ ಉಲ್ಲೇಖ (1 ಮತ್ತು (2) ರನ್ವಯ ಪ್ರಕಟಿಸಿದ ಬ್ಯಾಕ್‌ಲಾಗ್‌ 
ನಿಯಮಗಳ ಪ್ರಕಾರ ಉಲ್ಲೇಖ (5ರ ಈ ಕಛೇರಿಯ ದಿನಾಂಕ: 30-01-2002ರ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಂದ 
ಅರ್ಜಿಗಳನ್ನು ಕರೆಯಲಾಗಿತ್ತು. 

ಸದರಿ ಅಧಿಸೂಚನೆಗೆ ಅನುಗುಣವಾಗಿ ಬಂದ ಅರ್ಜಿಗಳನ್ನು ನಿಯಮಾನುಸಾರ ಪರಿಶೀಲಿಸಿ, ಅವುಗಳ ಪೈಕಿ ಉಲ್ಲೇಖ (1ರ 
ಬ್ಯಾಕ್‌ಲಾಗ್‌ ನಿಯಮಗಳ ಪ್ರಕಾರ 29 ರಿಂದ 40 ವರ್ಷ ವಯೋಮಿತಿಯಲ್ಲಿರುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಪೈಕಿ ಪ್ರಥಮ ದರ್ಜೆ 
ಸಹಾಯಕರ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಹೆಚ್ಚು ಅಂಕಗಳಿಸಿದ ಮೂರು ಅರ್ಹ ಅಭ್ಯರ್ಥಿಗಳನ್ನು (Merit) ಅರ್ಹತೆಯ 
ಆಧಾರದ ಮೇಲೆ ಅಂತಿಮವಾಗಿ ಪ್ರಥಮ ದರ್ಜೆ ಸಹಾಯಕರೆಂದು ಆಯ್ಕೆ ಮಾಡಿ ಉಲ್ಲೇಖ (6) ರನ್ವಯ ಅಂತಿಮ ಆಯ್ಕೆ ಪಟ್ಟಿಯನ್ನು 
ನಿಯಮಾನುಸಾರ ದಿನಾಂಕ: 24-11-2003 ರಂದು ಪ್ರಕಟಿಸಲಾಯಿತು. 

ಈ ರೀತಿ ಉಲ್ಲೇಖ (6) ರನ್ವಯ ದಿನಾಂಕ: 24-11-2003 ರಂದು ಪ್ರಕಟಿಸಿದ ಪ್ರಥಮ ದರ್ಜೆ ಸಹಾಯಕರ ಅಂತಿಮ ಆಯ್ಕೆ 
ಪಟ್ಟಿಯ ಮೂಲಕ ಮಹಿಳಾ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಶ್ರೀಮತಿ ಹೆಚ್‌.ಟಿ. ಲಲಿತಾ W/ಂ ಣ. ವಾಸುದೇವ, ಹುಳಿಯಾರು 
ರಸ್ತೆ, ಪೋಸ್ಟ್‌ ಆಫೀಸ್‌, ಹಿರಿಯೂರು ಇವರನ್ನು ಪ್ರಥಮ ದರ್ಜೆ ಸಹಾಯಕರೆಂದು ಅಂತಿಮವಾಗಿ ಆಯ್ಕೆ ಮಾಡಿದ್ದರಿಂದ 
ಸದರಿಯವರನ್ನು ಪ್ರಥಮ ದರ್ಜೆ ಸಹಾಯಕರೆಂದು ಈ ಇಲಾಖೆಯಲ್ಲಿ ನೇಮಕ ಮಾಡಿ ಅವರ ಹೆಸರಿನ ಮುಂದೆ ಸೂಚಿಸಿದ ಕಛೇರಿಗೆ 
ಪ್ರಥಮ ದರ್ಜೆ ಸಹಾಯಕರೆಂದು ಉಲ್ಲೇಖ (7) ರನ್ವಯ ದಿನಾಂಕ: 05-12-2003 ರಂದು (ಸ್ಥಳ ನಿಯುಕ್ತಿ) ನೇಮಕ ಮಾಡಲಾಯಿತು 
ಹಾಗೂ ಸದರಿ ನೇಮಕಾತಿ ಆದೇಶದಲ್ಲಿ ಈ ನೇಮಕಾತಿ ಆದೇಶವು ಮುಟ್ಟಿದ ದಿನಾಂಕದಿಂದ ಹದಿನೈದು (15) ದಿನಗಳ ಒಳಗೆ 
ನಿಯುಕ್ತಿಗೊಳಿಸಿದ ಕಛೇರಿಯಲ್ಲಿ ಕೆಲಸಕ್ಕೆ ತಪ್ಪದೇ ಹಾಜರಾಗುವಂತೆ ಸದರಿ ಅಭ್ಯರ್ಥಿಗೆ ಸೂಚಿಸಿ ಸದರಿ ನೇಮಕಾತಿ ಆದೇಶವನ್ನು RPAD 
ಮೂಲಕ ಅಭ್ಯರ್ಥಿಗಳಿಗೆ ಕಳುಹಿಸಲಾಗಿತ್ತು. 


(8. 











ಕ್ರ. ಅಭ್ಯರ್ಥಿಯ ಹೆಸರು ವಿದ್ಯಾರ್ಹತೆ | ಅಭ್ಯರ್ಥಿಯನ್ನು ಪ್ರಥಮ ದರ್ಜೆ ಅಭ್ಯರ್ಥಿಯನ್ನು ಯಾವ 
ಸಂ. ಮತ್ತು ವಿಳಾಸ ಸಹಾಯಕರೆಂದು ನೇಮಕ ಮಾಡಿ | ವರ್ಗೀಕರಣದ ಅಡಿಯಲ್ಲಿ 
ಸ್ಥಳ ನಿಯುಕ್ತಿ ಗೊಳಿಸಿದ ಕಛೇರಿ ನೇಮಕ ಮಾಡಲಾಗಿತ್ತೋ 
ಅದರ ವಿವರ 
1. | ಶ್ರೀಮತಿ ಹೆಚ್‌.ಟಿ. ಲಲಿತಾ Wo ೧. | 8.1.50 | ಕೇಂದ್ರ ಕಛೇರಿ, ಕಾವೇರಿ ಭವನ, ಪರಿಶಿಷ್ಟ ಜಾತಿ 
ವಾಸುದೇವ, ಹುಳಿಯಾರು ರಸ್ತೆ, ಪೋಸ್ಟ್‌ 7ನೇ ಮಹಡಿ, ಜಲಮಂಡಳಿ ಮಹಿಳಾ ಅಭ್ಯರ್ಥಿ 
ಆಫೀಸ್‌, ಹಿರಿಯೂರು-572143 ಕಟ್ಟಡ, ಬೆಂಗಳೂರು. 




















೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಮೇಲ್ಕಂಡ ಅಭ್ಯರ್ಥಿಯು ದಿನಾಂಕ: 05-12-2003ರ ಈ ಕಛೇರಿಯ ಉಲ್ಲೇಖ (7)ರ ನೇಮಕಾತಿ ಆದೇಶವನ್ನು ದಿನಾಂಕ: 
12-12-2003 ರಂದು ಸ್ವೀಕರಿಸಿದ್ದರೂ ಸಹ ಸದರಿಯವರು ಈ ತಹಲ್‌ವರೆವಿಗೂ ಈ ಕಛೇರಿಯಲ್ಲಿ ಕೆಲಸಕ್ಕೆ ಹಾಜರಾಗಿರುವುದಿಲ್ಲ. ಕೆಲಸಕ್ಕೆ 
ಹಾಜರಾಗಲು ಇವರಿಗೆ ನೀಡಿದ (15) ಹದಿನೈದು ದಿನಗಳ ಕಾಲಾವಕಾಶವು ದಿನಾಂಕ: 27-12-2003 ರಂದು ಮುಕ್ತಾಯವಾಗಿರುತ್ತದೆ. 
ದಿನಾಂಕ: 05-12-2003 ರಂದು ಹೊರಡಿಸಿದ ಉಲ್ಲೇಖ (7)ರ ಈ ಕಛೇರಿಯ ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ ನಂತರವೂ, ಕೆಲಸಕ್ಕೆ 
ಹಾಜರಾಗಲು ನೀಡಿದ ಹದಿನೈದು ದಿನಗಳ ಕಾಲಾವಕಾಶಕ್ಕಿಂತ ಇನ್ನೂ ಹೆಚ್ಚಿನ ಕಾಲಾವಕಾಶ ನೀಡಬೇಕೆಂದು ಈ ಅಭ್ಯರ್ಥಿಯು ಯಾವುದೇ 
ರೀತಿಯ ಕೋರಿಕೆಯನ್ನು ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಮೇಲ್ಕಂಡ ಅಭ್ಯರ್ಥಿಯ ನೇಮಕಾತಿಯನ್ನು ರದ್ದು ಪಡಿಸುವುದು 
ಸೂಕ್ತವೆಂದು ಮನಗಂಡು ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ:557 1-270:2001-02, ದಿನಾಂಕ: 9ನೇ ಜನವರಿ 2004 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಉಲ್ಲೇಖ (1) ರಲ್ಲಿನ ಅಧಿಸೂಚನೆ ಅನ್ವಯ ಹಾಗೂ 1977ರ 
ಸಾಮಾನ್ಯ ನೇಮಕಾತಿ ನಿಯಮಗಳಲ್ಲಿನ 18 (3)ನೇ ನಿಯಮದನ್ವಯ ಪ್ರದತ್ತವಾದ ಅಧಿಕಾರದ ಮೇರೆಗೆ ಶ್ರೀಮತಿ ಹೆಚ್‌.ಟಿ. ಲಲಿತಾ 
W/o R. ವಾಸುದೇವ, ಹುಳಿಯಾರು ರಸ್ತೆ ಪೋಸ್ಟ್‌ ಆಫೀಸ್‌, ಹಿರಿಯೂರು ಇವರನ್ನು ಈ ಇಲಾಖೆಯ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ 
ಉಲ್ಲೇಖ (7) ರನ್ವಯ ದಿನಾಂಕ: 05-12-2003 ರಂದು ಪ್ರಥಮ ದರ್ಜೆ ಸಹಾಯಕರೆಂದು ನೇಮಕ ಮಾಡಿದ ಈ ಕಛೇರಿಯ ನೇಮಕಾತಿ 
ಆದೇಶವನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಪಡಿಸಲಾಗಿದೆ. 
ಮೇಲ್ಕಂಡ ಅಭ್ಯರ್ಥಿಯು ಈ ತಕ್ಷಣದಿಂದ ಈ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ನೇಮಕಾತಿ ಹಕ್ಕನ್ನು ಕಳೆದು 
ಕೊಂಡಿರುವರೆಂದು ಹಾಗೂ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ಮೇಲೆ ಸದರಿಯವರು ಯಾವುದೇ ಹಕ್ಕನ್ನು ಹೊಂದಿರತಕ್ಕದ್ದಲ್ಲವೆಂದು 
ಹಾಗೂ ಸದರಿಯವರು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಸಾಧಿಸತಕ್ಕದಲ್ಲವೆಂದು ಈ ಮೂಲಕ 
ಆದೇಶಿಸಿದೆ. 
ನೇಮಕಾತಿ ಪ್ರಾಧಿಕಾರಿ ಹಾಗೂ ನೋಂದಣಿ ಮಹಾಪರಿವೀಕ್ಷಕರು 
ಪಿ.ಆರ್‌. 60 ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು. 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಕಾವೇರಿ ಭವನ, 
7ನೇ ಮಹಡಿ, ಜಲಮಂಡಳಿ ಕಟ್ಟಡ, ಬೆಂಗಳೂರು ಇವರ ನಡವಳಿಕೆಗಳು 
ವಿಷಯ: ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ನೇರ 
ನೇಮಕಾತಿ ಮೂಲಕ ಪ್ರಥಮ ದರ್ಜೆ ಸಹಾಯಕರೆಂದು ನೇಮಕಗೊಂಡ ಶ್ರೀ ಶಂಕರಪ್ಪ ಡೊಳ್ಳಿನ 5/0 ರಾವತಪ್ಪ 
ಮು: ಪೋಸ್ಟ್‌: ಮಣೂರ, ಸಿಂಧಿಗಿ ತಾಲ್ಲೂಕು ಇವರ ನೇಮಕಾತಿ ಆದೇಶವನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001 ದಿನಾಂಕ: 21-11-2001 ರನ್ವಯ 
ಪ್ರಕಟಿಸಿರುವ ಕೆ.ಸಿ.ಎಸ್‌ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟು ತುಂಬದೇ ಇರುವ 
ಹುದ್ದೆಗಳ) ವಿಶೇಷ ನೇಮಕಾತಿ ನಿಯಮಗಳು 2001. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 6 ಸೆನೆನಿ 2001 ದಿನಾಂಕ:13-02-01. 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 132 ಎಸ್‌ಎಡಿ 97 ದಿನಾಂಕ: 08-02-2000. 
4. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001 ದಿನಾಂಕ: 01-06-2002 
(ದಿನಾಂಕ: 14-06-2002 ರಂದು ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ) 
5. ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾಂಕ: 30-1-2002. 
(ದಿನಾಂಕ: 14-02-2002 ರಂದು ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದೆ). 
.. ಈ ಕಛೇರಿಯ ಸಮಸಂಖ್ಯೆ ಅಂತಿಮ ಆಯ್ಕೆ ಪಟ್ಟಿ ದಿನಾಂಕ: 24-11-03. 
7. ಈ ಕಛೇರಿಯ ಸಮಸಂಖ್ಯೆ ನೇಮಕಾತಿ ಆದೇಶ ದಿನಾಂಕ: 05-12-2003. 
ಪ್ರಸ್ತಾವನೆ: 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಗುರುತಿಸಲ್ಪಟ್ಟ ಪರಿಶಿಷ್ಟ ಜಾತಿಯ ಮೂರು ಪ್ರಥಮ ದರ್ಜೆ ಸಹಾಯಕರ 
ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬುವುದಕ್ಕಾಗಿ ಉಲ್ಲೇಖ (1 ಮತ್ತು (2) ರನ್ವಯ ಪ್ರಕಟಿಸಿದ ಬ್ಯಾಕ್‌ಲಾಗ್‌ 
ನಿಯಮಗಳ ಪ್ರಕಾರ ಉಲ್ಲೇಖ (5ರ ಈ ಕಛೇರಿಯ ದಿನಾಂಕ: 30-01-2002ರ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಂದ 
ಅರ್ಜಿಗಳನ್ನು ಕರೆಯಲಾಗಿತ್ತು. 
ಸದರಿ ಅಧಿಸೂಚನೆಗೆ ಅನುಗುಣವಾಗಿ ಬಂದ ಅರ್ಜಿಗಳನ್ನು ನಿಯಮಾನುಸಾರ ಪರಿಶೀಲಿಸಿ, ಅವುಗಳ ಪೈಕಿ ಉಲ್ಲೇಖ (1ರ 
ಬ್ಯಾಕ್‌ಲಾಗ್‌ ನಿಯಮಗಳ ಪ್ರಕಾರ 29 ರಿಂದ 40 ವರ್ಷ ವಯೋಮಿತಿಯಲ್ಲಿರುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಪೈಕಿ ಪ್ರಥಮ ದರ್ಜೆ 
ಸಹಾಯಕರ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಹೆಚ್ಚು ಅಂಕಗಳಿಸಿದ ಮೂರು ಅರ್ಹ ಅಭ್ಯರ್ಥಿಗಳನ್ನು (Merit) ಅರ್ಹತೆಯ 
ಆಧಾರದ ಮೇಲೆ ಅಂತಿಮವಾಗಿ ಪ್ರಥಮ ದರ್ಜೆ ಸಹಾಯಕರೆಂದು ಆಯ್ಕೆ ಮಾಡಿ ಉಲ್ಲೇಖ (6) ರನ್ವಯ ಅಂತಿಮ ಆಯ್ಕೆ ಪಟ್ಟಿಯನ್ನು 
ನಿಯಮಾನುಸಾರ ದಿನಾಂಕ: 24-11-2003 ರಂದು ಪ್ರಕಟಿಸಲಾಯಿತು. 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೩೫ 





ಈ ರೀತಿ ಉಲ್ಲೇಖ (6 ರನ್ವಯ ದಿನಾಂಕ: 24-11-2003 ರಂದು ಪ್ರಕಟಿಸಿದ ಪ್ರಥಮ ದರ್ಜೆ ಸಹಾಯಕರ ಅಂತಿಮ ಆಯ್ಕೆ 
ಪಟ್ಟಿಯ ಮೂಲಕ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಶ್ರೀ ಶಂಕರಪ್ಪ ಡೊಳ್ಳಿನ 5/0 ರಾವತಪ್ಪ ಮಣೂರ ಇವರನ್ನು ಪ್ರಥಮ 
ದರ್ಜೆ ಸಹಾಯಕರೆಂದು ಅಂತಿಮವಾಗಿ ಆಯ್ಕೆ ಮಾಡಿದ್ದರಿಂದ ಸದರಿಯವರನ್ನು ಪ್ರಥಮ ದರ್ಜೆ ಸಹಾಯಕರೆಂದು ಈ ಇಲಾಖೆಯಲ್ಲಿ 
ನೇಮಕ ಮಾಡಿ ಅವರ ಹೆಸರಿನ ಮುಂದೆ ಸೂಚಿಸಿದ ಕಛೇರಿಗೆ ಪ್ರಥಮ ದರ್ಜೆ ಸಹಾಯಕರೆಂದು ಉಲ್ಲೇಖ (7) ರನ್ಹಯ ದಿನಾಂಕ: 
05-12-2003 ರಂದು (ಸ್ಥಳ ನಿಯುಕ್ರಿ ನೇಮಕ ಮಾಡಲಾಯಿತು ಹಾಗೂ ಸದರಿ ನೇಮಕಾತಿ ಆದೇಶದಲ್ಲಿ ಈ ನೇಮಕಾತಿ ಆದೇಶವು 
ಮುಟ್ಟಿದ ದಿನಾಂಕದಿಂದ ಹದಿನೈದು (15) ದಿನಗಳ ಒಳಗೆ ನಿಯುಕ್ತಿಗೊಳಿಸಿದ ಕಛೇರಿಯಲ್ಲಿ ಕೆಲಸಕ್ಕೆ ತಪ್ಪದೇ ಹಾಜರಾಗುವಂತೆ ಸದರಿ 
ಅಭ್ಯರ್ಥಿಗೆ ಸೂಚಿಸಿ ಸದರಿ ನೇಮಕಾತಿ ಆದೇಶವನ್ನು ಣಣಸಿ೧ ಮೂಲಕ ಅಭ್ಯರ್ಥಿಗೆ ಕಳುಹಿಸಲಾಗಿತ್ತು. 











ಕ್ರ. ಅಭ್ಯರ್ಥಿಯ ಹೆಸರು ವಿದ್ಯಾರ್ಹತೆ 1 ಅಭ್ಯರ್ಥಿಯನ್ನು ಪ್ರಥಮ ದರ್ಜೆ 1! ಅಭ್ಯರ್ಥಿಯನ್ನು ಯಾವ 
ಸಂ ಮತ್ತು ವಿಳಾಸ ಸಹಾಯಕರೆಂದು ನೇಮಕ ಮಾಡಿ | ವರ್ಗೀಕರಣದ ಅಡಿಯಲ್ಲಿ 
ಸ್ಥಳ ನಿಯುಕ್ತಿ ಗೊಳಿಸಿದ ಕಛೇರಿ | ನೇಮಕ ಮಾಡಲಾಗಿತ್ತೋ 
ಅದರ ವಿವರ 
1. | ಶಂಕರಪ್ಪ ಡೊಳ್ಳಿನ 5/0 ರಾವತಪ್ಪ ಮು: B.Sc. ಕೇಂದ್ರ ಕಛೇರಿ, ಕಾವೇರಿ ಭವನ, ಪರಿಶಿಷ್ಟ ಜಾತಿ 
ಪೋಸ್ಟ್‌: ಮಣೂರ, ತಾ: ಸಿಂಧಗಿ, | (49) 7ನೇ ಮಹಡಿ, ಜಲಮಂಡಳಿ ಮಹಿಳಾ ಅಭ್ಯರ್ಥಿ 
ಜಿಲ್ಲೆ: ಬಿಜಾಪುರ. ಕಟ್ಟಡ ಬೆಂಗಳೂರು. 




















ಮೇಲ್ಕಂಡ ಅಭ್ಯರ್ಥಿಯು ದಿನಾಂಕ: 05-12-2003ರ ಈ ಕಛೇರಿಯ ಉಲ್ಲೇಖ (7)ರ ನೇಮಕಾತಿ ಆದೇಶವನ್ನು ದಿನಾಂಕ: 
19-12-2003 ರಂದು ಸ್ವೀಕರಿಸಿದ್ದರೂ ಸಹ ಸದರಿಯವರು ಈ ತಹಲ್‌ವರೆವಿಗೂ ಈ ಕಛೇರಿಯಲ್ಲಿ ಕೆಲಸಕ್ಕೆ ಹಾಜರಾಗಿರುವುದಿಲ್ಲ. ಕೆಲಸಕ್ಕೆ 
ಹಾಜರಾಗಲು ಇವರಿಗೆ ನೀಡಿದ (15) ಹದಿನೈದು ದಿನಗಳ ಕಾಲಾವಕಾಶವು ದಿನಾಂಕ: 03-01-2004 ರಂದು ಮುಕ್ತಾಯವಾಗಿರುತ್ತದೆ. 
ದಿನಾಂಕ: 05-12-2003 ರಂದು ಹೊರಡಿಸಿದ ಉಲ್ಲೇಖ (7ರ ಈ ಕಛೇರಿಯ ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ ನಂತರವೂ, ಕೆಲಸಕ್ಕೆ 
ಹಾಜರಾಗಲು ನೀಡಿದ ಹದಿನೈದು ದಿನಗಳ ಕಾಲಾವಕಾಶಕ್ಕಿಂತ ಇನ್ನೂ ಹೆಚ್ಚಿನ ಕಾಲಾವಕಾಶ ನೀಡಬೇಕೆಂದು ಈ ಅಭ್ಯರ್ಥಿಯು ಯಾವುದೇ 
ರೀತಿಯ ಕೋರಿಕೆಯನ್ನು ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಮೇಲ್ಕಂಡ ಅಭ್ಯರ್ಥಿಯ ನೇಮಕಾತಿಯನ್ನು ರದ್ದು ಪಡಿಸುವುದು 
ಸೂಕ್ತವೆಂದು ಮನಗಂಡು ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ:£ST 1-270:2001-02, ದಿನಾಂಕ: 9ನೇ ಜನವರಿ 2004 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಉಲ್ಲೇಖ (1) ರಲ್ಲಿನ ಅಧಿಸೂಚನೆ ಅನ್ವಯ ಹಾಗೂ 1977ರ 
ಸಾಮಾನ್ಯ ನೇಮಕಾತಿ ನಿಯಮಗಳಲ್ಲಿನ 18 (3)ನೇ ನಿಯಮದನ್ವಯ ಪ್ರದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಶಂಕರಪ್ಪ ಡೊಳ್ಳಿನ 5/0 
ರಾವತಪ್ಪ, ಮು: ಪೋಸ್ಟ್‌: ಮಣೂರ ಇವರನ್ನು ಈ ಇಲಾಖೆಯ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ಉಲ್ಲೇಖ (7) ರನ್ವಯ ದಿನಾಂಕ: 
05-12-2003 ರಂದು ಪ್ರಥಮ ದರ್ಜೆ ಸಹಾಯಕರೆಂದು ನೇಮಕ ಮಾಡಿದ ಈ ಕಛೇರಿಯ ನೇಮಕಾತಿ ಆದೇಶವನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ರದ್ದು ಪಡಿಸಲಾಗಿದೆ. 

ಮೇಲ್ಕಂಡ ಅಭ್ಯರ್ಥಿಯು ಈ ತಕ್ಷಣದಿಂದ ಈ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ನೇಮಕಾತಿ ಹಕ್ಕನ್ನು ಕಳೆದು 
ಕೊಂಡಿರುವರೆಂದು ಹಾಗೂ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ಮೇಲೆ ಸದರಿಯವರು ಯಾವುದೇ ಹಕ್ಕನ್ನು ಹೊಂದಿರತಕ್ಕದ್ದಲ್ಲವೆಂದು 
ಹಾಗೂ ಸದರಿಯವರು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಸಾಧಿಸತಕ್ಕದಲ್ಲವೆಂದು ಈ ಮೂಲಕ 


ಆದೇಶಿಸಿದೆ. 
ನೇಮಕಾತಿ ಪ್ರಾಧಿಕಾರಿ ಹಾಗೂ ನೋಂದಣಿ ಮಹಾಪರಿವೀಕ್ಷಕರು 


ಪಿ.ಆರ್‌. 61 ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆ ಜ್‌ ಹಾವೇರಿ ಜಿಲ್ಲೆ ಇವರಿಂದ 
ವಿಷಯ: ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 ರ ಅಡಿಯಲ್ಲಿ ಜಪ್ತಿ ಮಾಡಿದ ವಾಹನಗಳನ್ನು ಮುಟ್ಟುಗೋಲು 
ಹಾಕಿಕೊಳ್ಳುವ ಬಗ್ಗೆ. 

ಈ ಕೆಳಕಂಡ ವಾಹನಗಳನ್ನು ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ಅಬಕಾರಿ ಪ್ರಕರಣಗಳಲ್ಲಿ ಜಪ್ತಿ ಮಾಡಿದ್ದು ಇರುತ್ತದೆ. ಸದರಿ 
ವಾಹನಗಳ ಮಾಲಿಕತ್ವ ಸ್ಥಾಪಿಸಲು ಇಂದಿನವರೆಗೆ ಯಾರೂ ಈ ಪ್ರಾಧಿಕಾರಕ್ಕೆ ಹಾಜರಾಗಿರುವುದಿಲ್ಲ ಮತ್ತು ಮನವಿ ಸಲ್ಲಿಸಿರುವುದಿಲ್ಲ. 
ಸಾರಿಗೆ ಇಲಾಖೆಯಿಂದ ಪಡೆಯಲಾದ ಮಾಹಿತಿಯ ಆಧಾರದ ಮೇಲೆ ಮಾಲಿಕರಿಗೆ ಕಳುಹಿಸಿದ ಪತ್ರಗಳು ವಿಲೇ ಆಗಿರುವುದಿಲ್ಲ. ಆದ್ದರಿಂದ 
ಈ ಪ್ರಕಟಣೆಯ ಹದಿನೈದು ದಿನಗಳ ಒಳಗೆ ಸದರಿ ವಾಹನದ ಮಾಲಿಕರು ತಮ್ಮ ಹಕ್ಕನ್ನು ದಾಖಲಾತಿಗಳೊಂದಿಗೆ ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ 
ಹಾಜರಾಗತಕ್ಕದ್ದು. ಇದೇ ಜಾಹೀರಾತನ್ನು ಸ್ಥಳೀಯ ಕನ್ನಡ ದಿನ ಪತ್ರಿಕೆಗಳಲ್ಲಿಯೂ ಪ್ರಕಟಿಸಲಾಗಿದೆ. ಆದಾಗ್ಯೂ ವಾಹನದ ಮಾಲಿಕತ್ವ 
ಕೋರಿ 15 ದಿನಗಳ ಒಳಗೆ ಯಾರೂ ಪ್ರಾಧಿಕಾರಕ್ಕೆ ಹಾಜರಾಗದಿದ್ದಲ್ಲಿ ಅಥವಾ ಅರ್ಜಿ ಸಲ್ಲಿಸದೇ ಇದ್ದಲ್ಲಿ ಅಬಕಾರಿ ಕಾನೂನು 43 (ಎ) 
ಅಡಿಯಲ್ಲಿ ಅಂಥಹ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಪ್ರಾಧಿಕೃತ ಅಧಿಕಾರಿಗಳು ಮತ್ತು ಡೆಪ್ಯೂಟಿ ಕಮೀಶನರ್‌ ಆಫ್‌ 
ಎಕ್ಸೈಜ್‌, ಹಾವೇರಿ ಜಿಲ್ಲೆ, ಹಾವೇರಿ. 


೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 



























































ಅನುಬಂಧ - 1 
ಕ್ರ. ಪ್ರಥಮ ವರ್ತಮಾನ ವರದಿ ವಾಹನದ ನೋಂದಣಿ ಇಂಜಿನ್‌ ಚಾಸಿಸ್‌ ಜಪ್ತಿ ಮಾಡಿದ ಮಾದಕ ದ್ರವ್ಯಗಳ 
ಸಂ. | ನಂ/ದಿನಾಂಕ ಗುನ್ನೆ ದಾಖಲು ಸಂಖ್ಯೆಯ ಫಲಕ ನಂಬರ್‌ ನಂಬರ್‌ ವಿವರ 
ಮಾಡಿದ ಅಧಿಕಾರಿ 
ಸಿ.ಆರ್‌.ನಂ: 16/2002-03 ಅಂಬಾಸಿಡರ್‌ ಕಾರ್‌ - ದ 30448180 ಎಂ.ಎಲ್‌. ಡಾಲರ್‌ 
ದಿನಾಂಕ:27/07/2002 ನಂ: ಕೆ ಎ-25/3279 ಎಸ್ಕಿ 

1 | ಅಬಕಾರಿ ಸಬ್‌ಇನ್ಸ್‌ಪೆಕ್ಟರ್‌, 548180 ಎಂ.ಎಲ್‌. ಖೋಡೆಸ್‌ 
ಹಾವೇರಿ ಉಪವಿಭಾಗ. ತ್ರಿ ಎಕ್ಸ್‌ ರಂ 
ಸಿ.ಆರ್‌.ನಂ: 29/2002-03 

2 ದಿನಾಂಕ:25/10/2002 ಬಜಾಜ್‌ ಎಂ-80 16 16 A 031073 | 1X48X180 ಎಂ.ಎಲ್‌. ರಾಜಾ ವಿಸ್ಕಿ 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌, ನಂ:ಸಿಟಿಯು-1444 031772 
ರಾಣೇಬೆನ್ನೂರ ಉಪ 
ವಲಯ. 
ಸಿ.ಆರ್‌.ನಂ: 139/2002 ಅಂಬಾಸಿಡರ್‌ ಕಾರ್‌ ಓಣ್ಣ 111-132111 | 21448/4180 ಎಂ.ಎಲ್‌. ಖೋಡೆಸ್‌ 
ದಿನಾಂಕ: 04/10/2002 ನಂ: ಸಿಟಿಡಬ್ಲ್ಯೂ 78 ಎಫ್‌ ತ್ರಿ ಎಕ್ಸ್‌ ರಂ 

3 | ಸಿ.ಪಿ.ಐ ಹಾವೇರಿ 6189 10448180 ಎಂ.ಎಲ್‌. ಓಲ್ಡ್‌ 

ಟಾವರಿನ್‌ ವಿಸ್ಕಿ ನಾಶಪಡಿಸಲಾಗಿದೆ. 
ಸಿ.ಆರ್‌.ನಂ.:35/2002-03 4048180 ಎಂ.ಎಲ್‌. ಒರಿಜಿನಲ್‌ 
ದಿನಾಂಕ:28/03/2003 ಚಾಯ್ಸ್‌ ವಸಿ 

4 ಅಬಕಾರಿ ಇನ್ಸ್‌ಪೆಕ್ಟರ್‌ ಟಾಟಾ ಲಾರಿ ನಂ: ಸಿ 692 ಡಿ | 344052794678 | 45448180 ಎಂ.ಎಲ್‌. ಖೋಡೆ 
ರಾಣೇಬೆನ್ನೂರ ಉಪವಿಭಾಗ. | ಎನ್‌ ಬಿ-5211 02798437 ತ್ರಿ ಎಕ್ಸ್‌ ರಂ 

40448/4180 ಎಂ.ಎಲ್‌. ಬೆಗ್‌ 
ಪೈಪರ್‌ ವಿಸ್ತಿ 

3548180 ಎಂ. ಓಲ್ಡ್‌ ಟಾವರಿನ್‌ 
ವಿಸ್ಕಿ ನಾಶಪಡಿಸಲಾಗಿದೆ. 

5 | ಸಿ.ಆರ್‌.ನಂ:01/2002-03 ಅಶೋಕ ಲೈಲ್ಯಾಂಡ್‌ ಎ ಎಲ್‌ ಎಎಲ್‌ ಜಿ 550x48X180 ಎಂ.ಎಲ್‌. ಬೆಸ್ಟೊ ವಿಸ್ಕಿ 
ದಿನಾಂಕ: 08/05/2003 ಲಾರಿ ನಂ: ಕೆ ಎ-02 ಇ ಜಿ 168679 ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ ಎಎ-9369 29103 
ರಾಣೇಬೆನ್ನೂರ ಉಪವಿಭಾಗ. 
ಸಿ.ಆರ್‌.ನಂ: 30/00-01 ಟ್ಯಾಂಕರ್‌ ದ ದ 12000 Liter ಆರ್‌ಎಸ್‌ 

6 ದಿನಾಂಕ:25/11/2000 ನಂ:ಟಿಎನ್‌-09-ಎ-6928 ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 
ಇಐಗಳರಾಜ್ಯಇಐಬಿ 


























ಪ್ರಾಧಿಕೃತ ಅಧಿಕಾರಿಗಳು ಮತ್ತು ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪಿ.ಆರ್‌. 62 ಎಕ್ಸೆ ಜ್‌. ಹಾವೇರಿ ಜಿಲ್ಲೆ ಹಾವೇರಿ. 
IN THE COURT OF COMMISSIONER FOR WORKMEN’ 6. EOMPENSATION. BIDAR 
No: LOB/WCA/Cr-48/2003 


Applicants: Vis Respondents: 
1. Smt Zaheeda Bee W/o Late Md 1. A. Sufuyan 5/0 Adbul Sattar 
lquabal Age 26 Years Occ: House Age Major Occ: Business 
hold R/o Maniknagar Humnabad Now R/o Hathi Khan Masjid Baroda 
at Bidar & 4 others 2. Oriental Insurance Co.Ltd., Baroda 


Gujarat State & D.M. Oriental 
Insurance Co. Ltd., Gulbarga 
PROCLAMATION 

51/5111. Zaheeda Begum W/o. Mohd lquabal R/o Maniknagar Humnabad Now at Bidar have/has 
filed application in this court claiming compensation stating that Late Md lquabal was working as Driver 
Under the Respondent No | he met with an accident arising out of and during the course of employment 
as a result he died on 5.10.2003. 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
Proclamation. If no applications or objections are received within the specified date the court will 
proceeded further in the matter. 

COMMISSIONER FOR WORKMEN'S 
P.R. 67 COMPENSATION, BIDAR. 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೩೭ 





ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ ವಿಜಾಪುರ 
ಜ್ಞಾಪನ 
ವಿಷಯ: ಶ್ರೀಮತಿ ಶಾರದಾ ಚಂದ್ರಶೇಖರಯ್ಯಾ, ಸರಗಣಾಚಾರ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರು ಸರಕಾರಿ ಕನ್ನಡ ಗಂಡು 
ಮಕ್ಕಳ ಕಿರಿಯ ಪ್ರಾಥಮಿಕ ಶಾಲೆ ಬೆನಕೊಟಗಿ ಎಲ್‌ಟಿ ತಾ:ಸಿಂದಗಿ ಇವರ ಮೇಲೆ ಕರ್ನಾಟಕ ಸಿವಿಲ್‌ ಸೇವಾ 
ನಿಯಮಗಳು 1957 (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ರನ್ವಯ ಕ್ರಮ ಜರುಗಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಪತ್ರ ಸಂ:ಇ2:2704:ಎಸ್‌ಸಿಎಸ್‌:ಪ್ರ:ಪ:23:2002-03 ದಿ:30-8-2002. 
2) ಶ್ರೀಮತಿ ಎಸ್‌.ಸಿ. ಸರಗಣಾಚಾರ್ಯ ಅವರ ಪತ್ರ ದಿ:13-9-2002. 
3 ಶ್ರೀ ಎಂ.ಬಿ. ಚಟ್ಟರ ಕಿ.ವಿ. ಪ ಅವರ ವರದಿ ದಿ:14-8-2002,13-1-2003. 
4) ಈ ಕಛೇರಿ ಪತ್ರ ಸಮಸಂಖ್ಯೆ ದಿ:8-1-2003,16-7-2003,8-10-2003. 
5) ಮಾನ್ಯ ನಿರ್ದೇಶಕರು ಈಶಾನ್ಯ ವಲಯ ನಿರ್ದೇಶನಾಲಯ ಗುಲ್ಬರ್ಗಾ ಅವರ ಪತ್ರ ಸಂ:ಅ1:ಈವ: 
ಸಿ3(3ಪ್ರಾಶಿ:ಇತರೆ:ಸಾ:ಮಾ:ವಿ:8:3669:2002-03 ದಿ:11-12-2002. 
6) ಮಾನ್ಯ ವಿಚಾರಣಾಧಿಕಾರಿಗಳು ಅವರ ಪತ್ರ ದಿ:14-10-2003. 
7) ಮಾನ್ಯ ವಿಚಾರಣಾಧಿಕಾರಿಗಳು ಮತ್ತು ಮಂಡನಾಧಿಕಾರಿಗಳು ಅವರ ವರದಿ ದಿ:6-11-2003. 
8) ಶ್ರೀಮತಿ ಎಸ್‌.ಸಿ. ಸರಗಣಾಚಾರ್ಯ ಅವರ ಸ್ವಇಚ್ಛೆ ರಾಜೀನಾಮೆ ದಿ:1-8-2003. 
9) ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂದಗಿ ಇವರ ಪತ್ರ ದಿ:12-8-2003 ಹಾಗೂ 23-10-2003. 
ಪ್ರಸ್ತಾವನೆ: 

ಉಲ್ಲೇಖದಲ್ಲಿ ನಮೂದಿಸಿರುವ ಪತ್ರ ಮತ್ತು ಶ್ರೀ ಎಂ.ಬಿ. ಚಟ್ಟರಕಿ.ವಿ ಪ ಅವರ ವರದಿಯಂತೆ ಇಲಾಖಾ ವಿಚಾರಣೆ ಮತ್ತು 
ಕ್ರಿಮಿನಲ್‌ ಮೊಕದ್ದಮೆ ಹೂಡುವ ವಿಚಾರ ಕಾಯ್ದಿರಿಸಿ ಶ್ರೀಮತಿ ಎಸ್‌ ಸಿ ಸರಗಣಾಚಾರ್ಯ ಪ್ರಾ ಶಿ ಅವರನ್ನು ಉಲ್ಲೇಖ 4ರಲ್ಲಿ ನಮೂದಿಸಿದ 
ದಿ:16-1-2003ರ ಪತ್ರದಲ್ಲಿ ಸಿ ಸಿ ಎ ನಿಯಮ 10(1)ರ ಪ್ರಕಾರ ದಿ:13-1-2003ರಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತ್ತು 
ಮಾಡಿ ಆದೇಶ ಜಾರಿ ಮಾಡಲಾಗಿತ್ತು. 

ಉಲ್ಲೇಖದಲ್ಲಿ ನಮೂದಿಸಿದ ಪತ್ರ ದಿ:8-10-2003 ಮತ್ತು 14-10-2003 ರನ್ವಯ ಶ್ರೀಮತಿ ಶಾರದಾ ಚಂದ್ರಶೇಖರಯ್ಕಾ 
ಸರಗಣಾಚಾರ್ಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಸರಕಾರಿ ಕನ್ನಡ ಗಂಡು ಮಕ್ಕಳ ಕಿರಿಯ ಪ್ರಾಥಮಿಕ ಶಾಲೆ ಬೆನಕೊಟಗಿ ತಾ:ಸಿಂದಗಿ ಇವರ 
ಮೇಲೆ ಕೆಳಗೆ ನಮೂದಿಸಿದಂತೆ ಆರೋಪ ಹೊರಿಸಿ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ (ವರ್ಗೀಕರಣ ನಿಯಂತ್ರಣ ಮತ್ತು ಅಪೀಲು) 
1957ರ ನಿಯಮಗಳ ಮೇರೆಗೆ ಶಿಸ್ತಿನ ಕ್ರಮ ಜರುಗಿಸುವ ಬಗ್ಗೆ ಇಲಾಖಾ ವಿಚಾರಣೆಯನ್ನು ದಿ:28-10-2003ರಂದು ನಿಗದಿಪಡಿಸಲಾಗಿತ್ತು. 

ವಿಚಾರಣಾಧಿಕಾರಿಗಳು ಶ್ರೀಮತಿ ಶಾರದಾ ಚಂದ್ರಶೇಖರಯ್ಯ ಸರಗಣಾಚಾರ್ಯ ಅವರು ದಿ:28-10-2003ರಂದು ವಿಚಾರಣೆಗೆ 
ಹಾಜರಾಗದೇ ಗೈರು ಇದ್ದು ಇವರು ವಂಚನೆಯಿಂದ ಉದ್ದೇಶ ಪೂರ್ವಕವಾಗಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ದುರ್ನಡತೆಯಿಂದ 
ಮೋಸದಿಂದ ಸರಕಾರಿ ನೌಕರಿ ಪಡೆದಿದ್ದು ದಾಖಲಾತಿಗಳಿಂದ ಸಾಬೀತಾಗುವುದರಿಂದ ಅವಶ್ಯಕ ಶಿಸ್ತು ಕ್ರಮ ಜರುಗಿಸುವಂತೆ ವರದಿ 
ಸಲ್ಲಿಸಿರುವರು. 

ಶ್ರೀಮತಿ ಶಾರದಾ ಚಂದ್ರಶೇಖರಯ್ಯ ಸರಗಣಾಚಾರ್ಯ ಅವರು ದಿ:13-1-2003 ರಿಂದ ಜಾರಿಗೆ ಬರುವಂತೆ ದಿ:1-8-2003ರಂದು 
ಸ ಶಿ ಹುದ್ದೆಗೆ ಸ್ವಇಚ್ಛಾ ರಾಜೀನಾಮೆ ಪತ್ರ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂದಗಿ ಅವರಿಗೆ ಸಲ್ಲಿಸಿರುವರು. 
ಆರೋಪ: 

1) ಶ್ರೀಮತಿ ಶಾರದಾ ಚಂದ್ರಶೇಖರಯ್ಯ ಸರಗಣಾಚಾರ್ಯ ಇವರು ಅಂಜುಮನ್‌ ಕಿರಿಯ ಕಾಲೇಜ್‌ ಸಿಂದಗಿಯಿಂದ 1984ರಲ್ಲಿ 
ಪಿಯುಸಿ ಪಾಸದ ಬಗ್ಗೆ ದಾಖಲೆ ಒದಗಿಸಿರುವರು ಆದರೆ ಸದರಿ ಕಾಲೇಜಿನಿಂದ 1984ನೇ ಸಾಲಿನಲ್ಲಿ ಯಾರು ಪರೀಕ್ಷೆಗೆ 
ಹಾಜರಾಗಿರುವುದಿಲ್ಲಾ ಅಂತಾ ಆ ಕಾಲೇಜಿನ ಪ್ರಾಚಾರ್ಯರು ವರದಿ ಮಾಡಿರುವರು. 

ಆದ್ದರಿಂದ ಇವರು ಖೊಟ್ಟಿ ದಾಖಲೆ ಸೃಷ್ಟಿಸಿರುವುದು ಸಾಬೀತಾಗುತ್ತದೆ. 

2) ಪಿಯುಸಿ ಪ್ರಮಾಣ ಪತ್ರದಲ್ಲಿ ನೊಂದಣಿ ನಂ:274130 ತಿಂಗಳು:ವರ್ಷ ಕಾಲಂನಲ್ಲಿ ಏಪ್ರಿಲ್‌ 94 ಇದ್ದದ್ದನ್ನು ಏಪ್ರಿಲ್‌ 84 
ಅಂತಾ ಉದ್ದೇಶಪೂರ್ವಕವಾಗಿ ತಿದ್ದುಪಡಿ ಮಾಡಿ ಮೋಸ ಮಾಡಿರುವರು. 

3) ಸದರಿ ಪಿಯುಸಿ ಪ್ರಮಾಣ ಪತ್ರದಲ್ಲಿ ಭಾಗ 2 ಪಾರ್ಟ್‌ 2ರಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ 
ವಿಷಯಗಳಲ್ಲಿ ಕೊನೆಯ ಎರಡು ವಿಷಯಗಳನ್ನು ಶಿಕ್ಷಣ 1 ಮತ್ತು ಶಿಕ್ಷಣ 2 ಎಂದು ತಿದ್ದುಪಡಿ ಮಾಡಿ ಬೋಗಸ್‌ ದಸ್ತಾವೇಜುಗಳನ್ನು 
ನಿರ್ಮಿಸಿದ್ದು ಕಂಡು ಬಂದಿದೆ. 

4) ಸದರಿ ಶ್ರೀಮತಿ:ಶಾರದಾ ಚಂದ್ರಶೇಖರಯ್ಯ ಸರಗಣಾಚಾರ್ಯ ಅವರು ಮೂಲ ದಾಖಲೆಗಳನ್ನು ಹಾಜರುಪಡಿಸುವಂತೆ 
ತಿಳಿಸಿದಾಗ್ಯೂ ಅವುಗಳನ್ನು ಬಿ ಇ ಓ ಸಿಂದಗಿ ಅವರಿಂದ ಮರಳಿ ಪಡೆದಿಲ್ಲಾ ಅಂತಾ ಸುಳ್ಳು ಹೇಳಿಕೆ ನೀಡಿರುವರು ಯಾಕೆಂದರೆ ದಿ:6-7-96 
ರಂದು ಎಲ್ಲಾ ಶೈಕ್ಷಣಿಕ ದಾಖಲಾತಿಗಳನ್ನು ಸದರಿಯವರು ಬಿ ಇ ಓ ಸಿಂದಗಿ ಅವರಿಂದ ಪಡೆದು ಸ್ವೀಕೃತಿ ನೀಡಿ ರುಜು ಮಾಡಿರುವರು. 

5) ಸದರಿಯವರ ಜನ್ಮದಿನಾಂಕ 1-6-1965 ಇದ್ದು (ಎಸ್‌ಎಸ್‌ಎಲ್‌ಸಿ ಯಲ್ಲಿ ನಮೂದಿಸಿದಂತೆ) ಆದರೆ ಸೇವಾ ಪುಸ್ತಕದಲ್ಲಿ 
01-06-1968 ಅಂತಾ ತಿದ್ದುಪಡಿ ಮಾಡಿರುವರು. 

ಶ್ರೀಮತಿ ಶಾರದಾ ಚಂದ್ರಶೇಖರಯ್ಯ ಸರಗಣಾಚಾರ್ಯ ಅವರು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕ ಹುದ್ದೆಗೆ ನೇಮಕಾತಿ 
ಹೊಂದಲು ಶೈಕ್ಷಣಿಕ ಅರ್ಹತೆ ಇರದಿದ್ದರೂ ಬೋಗಸ್‌ ದಾಖಲಾತಿಗಳನ್ನು ಶೈಕ್ಷಣಿಕ ಪ್ರಮಾಣ ಪತ್ರಗಳ ನಕಲಿ ದಸ್ತಾವೇಜುಗಳನ್ನು ಉದ್ದೇಶ 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಪೂರ್ವಕವಾಗಿ ಸೃಷ್ಟಿಸಿ ಸರಕಾರಿ ನಿಯಮಗಳನ್ವಯ ನೈಜ ದಾಖಲಾತಿಗಳನ್ನು ಒದಗಿಸದೇ ಮೋಸದಿಂದ ದುರ್ನಡತೆಯಿಂದ 
ಉದ್ದೇಶಪೂರ್ವಕವಾಗಿ ಖೊಟ್ಟಿ ದಾಖಲಾತಿ ನೀಡಿ ನೇಮಕ ಹೊಂದಿರುವುದು ಸಾಬೀತಾಗಿರುವುದರಿಂದ ಮತ್ತು ಈ ರೀತಿ ಅನ್ಯಾಯ 
ಮಾಡಿದ ಕಾರಣ ನೈಜ ಅರ್ಹತೆ ಹೊಂದಿದ ಅಭ್ಯರ್ಥಿಯ ನೇಮಕಾತಿಯಿಂದ ವಂಚಿತವಾಗಬೇಕಾಯಿತು ಆದ್ದರಿಂದ. 
ಆದೇಶ 
ಸಂ:ಇ5:2704:ಸಿಸಿಎ:23:02-03:2003-04, ದಿನಾಂಕ: 20ನೇ ನವೆಂಬರ್‌ 2003 
ಶ್ರೀಮತಿ ಶಾರದಾ ಚಂದ್ರಶೇಖರಯ್ಯ ಸರಗಣಾಚಾರ್ಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಸರಕಾರಿ ಗಂಡು ಮಕ್ಕಳ ಕಿರಿಯ ಪ್ರಾಥಮಿಕ 
ಶಾಲೆ ಬೆನಕೊಟಗಿ ಎಲ್‌ಟಿ ತಾ:ಸಿಂದಗಿ ಅವರು ಖೊಟ್ಟಿ ದಾಸ್ತಾವೇಜುಗಳನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿ ಮೋಸದಿಂದ 
ದುರ್ನಡತೆಯಿಂದ ಸರ್ಕಾರಿ ಕೆಲಸಕ್ಕೆ ನೇಮಕಗೊಂಡಿರುವುದು ಸಾಬೀತಾಗಿರುವುದರಿಂದ ಹಾಗೂ ವಿಚಾರಣಾ ಪ್ರಾಧಿಕಾರ ಅವರ 
ವರದಿಯಂತೆ ಇವರು ಸ್ವಇಚ್ಛೆಯಿಂದ ನೀಡಿದ ರಾಜೀನಾಮೆಯನ್ನು ಒಪ್ಪಿದೇ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ 
ಮತ್ತು ಅಪೀಲು) ನಿಯಮಗಳು 1957 ನಿಯಮ 8(8)ರನ್ವಯ ಮುಂದಿನ ನಿಯೋಜನೆಗೆ ಸಾಮಾನ್ಯವಾಗಿ ಅನರ್ಹತೆಯಾಗತಕ್ಕ ರೀತಿಯಲ್ಲಿ 
ದಿ:13-1-2003 ರಿಂದ ಜಾರಿಗೆ ಬರುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಯಿಂದ ವಜಾ ಮಾಡಲಾಗಿದೆ ಮತ್ತು ಸದರಿಯವರು 
ಈಗಾಗಲೇ ಪಡೆದ ವೇತನ ಭತ್ಯೆ ಇತ್ಯಾದಿ ಹಣವನ್ನು ಸರ್ಕಾರಕ್ಕೆ ಮರು ಪಾವತಿ ಮಾಡುವಂತೆ ಆದೇಶಿಸಿದೆ. 
ಶಿಸ್ತು ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು, 
ಪಿ.ಆರ್‌. 65 ಸಾರ್ವಜನಿಕ ಶಿಕ್ಷಣ ಇಲಾಖೆ, ವಿಜಾಪುರ. 
ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 
ಪ್ರಕಟಣೆ 
ಸಂಖ್ಯೆ: ಡಿಸಿಎಂ:ನ:ಎಲ್‌ಜಿಎಸ್‌:ಸಿಆರ್‌-17:03-04 ದಿನಾಂಕ: 3ನೇ ಜನವರಿ 2004 
ವಿಷಯ: 2003-04ನೇ ಸಾಲಿಗೆ ಬೆಂಗಳೂರು ನಗರ ಜಿಲ್ಲೆಗೆ ಸೇರಿದ ಮತೀಯ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಗೆ 
ತರಬೇತಿ ಭತ್ಯೆ ನೀಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರಿ ಆದೇಶ ಸಂಖ್ಯೆ. ಸಕಇ 184 ಬಿಎಂಎಸ್‌ 99, ದಿನಾಂಕ:8-8-1999. 
2. ಈ ಕಛೇರಿಯ ಇದೇ ಸಮಸಂಖ್ಯೆಯ ಪ್ರಕಟಣೆಯ ದಿನಾಂಕ:8-7-2003. 
ಉಲ್ಲೇಖದಲ್ಲಿನ ಸರ್ಕಾರದ ಆದೇಶದನುಸಾರವಾಗಿ ಬೆಂಗಳೂರು ನಗರ ಜಿಲ್ಲೆಗೆ ಸೇರಿದ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ, 

ಕ್ರಿಶ್ಚಿಯನ್‌, ಜೈನ್‌, ಸಿಖ್‌, ಪಾರ್ಸಿ ಸಮುದಾಯಕ್ಕೆ ಸೇರಿದ ಕಾನೂನು ಪದವೀಧರರಿಗೆ ವಕೀಲ ವೃತ್ತಿ ಮತ್ತು ನ್ಯಾಯಾಂಗ ಸೇವೆಯಲ್ಲಿ 
ತರಬೇತಿ ಪಡೆಯಲು ಈ ಕೆಳಕಂಡ ನಿಬಂಧನೆಗೊಳಪಟ್ಟಂತೆ ಅರ್ಜಿಗಳನ್ನು 2003-04ನೇ ಸಾಲಿಗೆ ಉಲ್ಲೇಖ (2ರಲ್ಲಿ ಅರ್ಜಿ 
ಆಹ್ವಾನಿಸಲಾಗಿತ್ತು. ಆದರೆ, ಸದರಿ ಪ್ರಕಟಣೆಗೆ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಂದ ತರಬೇತಿ ಭತ್ಯೆ ಕೋರಿ ಸಾಕಷ್ಟು ಅರ್ಜಿಗಳು 
ಬಾರದ ಪ್ರಯುಕ್ತ ಮತ್ತೊಮ್ಮೆ ಪ್ರಕಟಣೆ ನೀಡಲಾಗಿದೆ. ಅರ್ಜಿ ನಮೂನೆಗಳನ್ನು ಈ ಕಛೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು 
ದಿನಾಂಕ:15-1-2004 ರೊಳಗೆ ಈ ಕಛೇರಿಗೆ ಸಲ್ಲಿಸುವುದು. 
ನಿಬಂಧನೆಗಳು 

(1) ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ, ಕಾನೂನು ಪದವೀಧರರು ಮಾತ್ರ ಈ ತರಬೇತಿಗೆ 
ಅರ್ಹರಾಗಿರುತ್ತಾರೆ. 

() ಕಾನೂನು ತರಬೇತಿ ಪಡೆಯುವ ಅಭ್ಯರ್ಥಿಯು, ಮುಸ್ಲಿಂ, ಕ್ರಿಶ್ಚಿಯನ್‌, ಜೈನ್‌, ಬೌದ್ಧ ಸಿಖ್‌ ಮತ್ತು ಪಾರ್ಸಿ 
ಸಮುದಾಯಗಳಲ್ಲಿ ಯಾವುದಾದರೊಂದು ಸಮುದಾಯಕ್ಕೆ ಸೇರಿದವರಾಗಿರಬೇಕು. 

(3) ಅಭ್ಯರ್ಥಿಯ ವಾರ್ಷಿಕ ಆದಾಯವು ರೂ.15,000ಕ್ಕೆ ಮೀರಿರಬಾರದು. ಪ್ರವರ್ಗ-1ರಡಿ ಬರುವ ಅಲ್ಪಸಂಖ್ಯಾತರ 
ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. 

(4) ತರಬೇತಿಗೆ ಆಯ್ಕೆ ಮಾಡುವ ಅಭ್ಯರ್ಥಿಗಳ ಸಂಖ್ಯೆ.2. ಒಬ್ಬ ಅಭ್ಯರ್ಥಿಯನ್ನು ಮುಸ್ಲಿಂ ಹಾಗೂ ಇನ್ನೊಬ್ಬ ಅಭ್ಯರ್ಥಿಯನ್ನು 
ಇತರೆ ಅಲ್ಪಸಂಖ್ಯಾತರ ಸಮುದಾಯಗಳಿಂದ ಆಯ್ಕೆ ಮಾಡಲಾಗುವುದು. 

(5) ಅಭ್ಯರ್ಥಿಯು ಬಾರ್‌ ಕೌನಿಲ್ಸ್‌ನಲ್ಲಿ ಹೆಸರನ್ನು ನೊಂದಾಯಿಸಿರಬೇಕು. 

(6) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕಡೆಯ ದಿನಾಂಕಕ್ಕೆ ಅಭ್ಯರ್ಥಿಯ ವಯಸ್ಸು 30 ವರ್ಷಗಳ ವಯೋಮಿತಿಯಲ್ಲಿರಬೇಕು. 

(7) ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ 2 ವರ್ಷದೊಳಗೆ ಕಾನೂನು ಪದವಿ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರಬೇಕು. 

(8) ಅರ್ಜಿಯ ಜೊತೆಯಲ್ಲಿ ಅವಶ್ಯ ಮಾಹಿತಿಗಳಾದ, ಕಾನೂನು ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಪ್ರಮಾಣ ಪತ್ರ, 
ಅಂಕ ಪಟ್ಟಿಗಳ ದೃಢೀಕರಣ ಪ್ರತಿ, ಜನದಿನಾಂಕ ದೃಢೀಕರಿಸಲು ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿ ಮತ್ತು ವರ್ಗಾವಣೆ 
ಪ್ರಮಾಣಪತ್ರ ದೃಢೀಕರಣ ಪ್ರತಿಯನ್ನು ಸಲ್ಲಿಸಬೇಕು. 

(9) ಆಯ್ಕೆಯಾದ ಅಭ್ಯರ್ಥಿಗಳಿಗೆ 4 ವರ್ಷಗಳ ತರಬೇತಿ ಭತ್ಕೆನೀಡಲಾಗುವುದು ಮತ್ತು ಮಾಹೆಯಾನ ರೂ.1000ಗಳ 
ತರಬೇತಿ ಭತ್ಯೆ ನೀಡಲಾಗುವುದು. 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೩೯ 





(10) ಅಭ್ಯರ್ಥಿಯು ತರಬೇತಿಯನ್ನು ಮಧ್ಯದಲ್ಲಿ ಬಿಡುವಂತಿಲ್ಲ. ಈ ಬಗ್ಗೆ ಒಂದು ಮುಚ್ಚಳಿಕೆ ಪತ್ರ ನೀಡಬೇಕು. ಒಂದು ವೇಳೆ 
ಸರ್ಕಾರಿ ಉದ್ಯೋಗ ದೊರೆತಲ್ಲಿ ಅಥವಾ ನ್ಯಾಯಾಧಿಕಾರಿಯೂ ನೇಮಕಾತಿ ಹೊಂದಿದಲ್ಲಿ ಜಿಲ್ಲಾ ಸಮಿತಿಯ ಗಮನಕ್ಕೆ 
ತಂದು ತರಬೇತಿ ಬಿಡಬಹುದು. ವಿಶೇಷ ಸಂದರ್ಭದಲ್ಲಿ ತರಬೇತಿ ಬಿಡಬೇಕಾದಲ್ಲಿ ಸರ್ಕಾರದ ಅನುಮತಿ ಪಡೆಯಬೇಕು. 

(11) ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ ಸರ್ಕಾರಿ ವಕೀಲರು ಅಥವಾ ಕನಿಷ್ಠ 20 ವರ್ಷಗಳ ವಕೀಲ 
ವೃತ್ತಿಯಲ್ಲಿ ಅನುಭವವುಳ್ಳ ಯಾವುದೇ ವಕೀಲರ ಅಧೀನದಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. 

(12) ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, 
ಬೆಂಗಳೂರು ನಗರ ಜಿಲ್ಲೆ, 1ನೇ ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ ಗೋಪುರ, ಅಂಬೇಡ್ಕರ್‌ ವೀಧಿ, 
ಬೆಂಗಳೂರು-1, ಇವರ ಕಛೇರಿಯಲ್ಲಿ ಕೆಲಸದ ವೇಳೆಯಲ್ಲಿ ಪಡೆಯತಕ್ಕದ್ದು. 

ಭರ್ತಿ ಮಾಡಿದ ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳು, ಕಾನೂನು ಪದವೀಧರರ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಮತ್ತು 

ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು, ಇವರಿಗೆ 
ಸಲ್ಲಿಸುವುದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, 
ಪಿ.ಆರ್‌. 66 ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 


IN THE COURT OF COMMISSIONER FOR WORKMEN'S COMPENSATION, BIDAR 
No: LOB/WCA/Cr-54/2003 


Applicants: Vis Respondents: 
1. Shabanaa Bee W/o Ayyub 1. Imam Sab 5/0 Mahboob Attar Owner 
Age 23 Years Occ: House hold vehicle No KA 39/271 R/o Ujalam Tq 
R/o Ujalam Tq Basavakalyan Dist Basavakalyan Dist Bidar 
Biadar & 4 others. 2. D.M. National Insurance Co.Ltd., 
Gulbarga 
PROCLAMATION 


Sri/fSmt. Shabana Bee W/o. Ayyub R/o Ujalam Tq Basavakalyan Dist Bidar have/has filed 
application in this court claiming compensation stating that Late Ayyub was working as Driver Under the 
Respondent No | he met with an accident arising out of and during the course of employment as a result 
he died on 4.8.2003. 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
Proclamation. If no applications or objections are received within the specified date the court will 
proceeded further in the matter. 

COMMISSIONER FOR WORKMEN'S 


P.R. 68 COMPENSATION, BIDAR. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯ 
ಆರೋಪಿಗಳು : ಯಾರು ಪತ್ಯೆಯಾಗಿರುವುದಿಲ್ಲ. 
ಬಾಧ್ಯತೆದಾರರು : 1) ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ 


ದಿ:19.6.2003ರಂದು ಹೊಸನಗರ ವಲಯದ ಕಸಬಾ ಶಾಖೆಯ ಅರಣ್ಯ ಪಾಲಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಹೊಸನಗರ ತಾಲ್ಲೂಕು ದುಮ್ಮ ಗ್ರಾಮದ ಸ.ನಂ. 16ರ ಸರ್ಕಾರಿ ಅರಣ್ಯ ಪ್ರದೇಶದಲ್ಲಿ ಕಾಯುತ್ತಿರುವಾಗ 
ಮಧ್ಯಾಹ್ನ 2.10ರ ಸಮಯದಲ್ಲಿ ಒಂದು ವಾಹನ ಬಜಾಜ್‌ ಸ್ಕೂಟರ್‌ ದುಮ್ಮ ಸ.ನಂ. 16ರ ಕಡೆಯ ರಸ್ತೆಯ ಮಾರ್ಗದಿಂದ ಕಾಳಿಕಾಪುರ 
ಸುಮಾರು 100 ಅಡಿ ದೂರದಲ್ಲಿ ಇಲಾಖೆಯವರನ್ನು ಕಂಡ ಕೂಡಲೇ ಅಸಾಮಿಗಳು ಸ್ಕೂಟರನ್ನು ರಸ್ತೆಯಲ್ಲಿ ಬೀಳಿಸಿ ಓಡಿ 
ಪರಾರಿಯಾದರು. ನಂತರ ಪರಿಶೀಲಿಸಿದಾಗ ಬಜಾಜ್‌ ಸ್ಕೂಟರ್‌ ಸಿಎಒ-5498, ಛಾಸ್ಸಿ ನಂಬರ್‌ ಕಾಣಿಸುತ್ತಿಲ್ಲ. ಇಂಜಿನ್‌ ನಂ. 10 
ಇ-020938 ಆಗಿದ್ದು, ವಾಹನದ ಬಾಕ್ಸ್‌ನಲ್ಲಿ ಶ್ರೀಗಂಧದ 4 ತುಂಡುಗಳಿದ್ದು, ಅವುಗಳ ತೂಕ 10 ಕೆ.ಜಿ. ಇದ್ದು, ಈ ಶ್ರೀಗಂಧಕ್ಕೆ ರಹದಾರಿ 
ಇರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಶ್ರೀಗಂಧ 10 ಕೆ.ಜಿಯನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 
ಸೆಕ್ಟನ್‌ 71(ಎ), ರಿಂದ (ಜಿ), 86, 87,84, ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅ.ಮೊ. 
ಸಂ. 29/03-04 ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 


೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ 
ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 9.10.2003ರಂದು 30 (ಮೂವತ್ತು) ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 18.10.2003ರಂದು ವನಕೃಪ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಅಮೊ. ವಾಹನ. 10/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಇವರು 
ಜಪ್ತಿ ಮಾಡಿದ ವಾಹನ ಬಜಾಜ್‌ ಸ್ಕೂಟರ್‌ ಸಿಎಒ-5498, ಛಾಸ್ಸಿ ನಂಬರ್‌ ಕಾಣಿಸುತ್ತಿಲ್ಲ. ಇಂಜಿನ್‌ ನಂ. 10 ಇ-020938 ಆಗಿದ್ದು, 
ವಾಹನದ ಬಾಕ್ಸ್‌ನಲ್ಲಿ ಶ್ರೀಗಂಧದ 4 ತುಂಡುಗಳಿದ್ದು, ಅವುಗಳ ತೂಕ 10 ಕೆ.ಜಿ ಇದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ 
ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ 
ಹೊರಡಿಸಿದ 30 (ಮೂವತ್ರು ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 69 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ 
ಆರೋಪಿಗಳು : (1) ಭಾಷಾ (2) ಅನ್ವರ್‌ 
ಬಾಧ್ಯತೆದಾರರು : . 1) ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ: 


ದಿ:6.9.2003ರಂದು ವಲಯ ಅರಣ್ಯಾಧಿಕಾರಿ, ಸಾಗರ ಮತ್ತು ಸಿಬ್ಬಂದಿ ವರ್ಗದವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ 
ಸಾಗರ ತಾಲ್ಲೂಕು ಕಸಬಾ ಹೋಬಳಿ ಬೇಳೂರು ಗ್ರಾಮದ ಸರ್ಕಾರಿ ಅರಣ್ಯ ಪ್ರದೇಶದಲ್ಲಿ ಕಾಯುತ್ತಿರುವಾಗ ಇಬ್ಬರು ಅಸಾಮಿಗಳು ಒಂದು 
ಎಂ-80 ಕೆಎ-15-ಇ-2475ರಲ್ಲಿ ಬರುತ್ತಿರುವುದನ್ನು ತನಿಖೆಗೆ ನಿಲ್ಲಿಸಿ 1) ಭಾಷಾ (2) ಅನ್ವರ್‌ ಇಬ್ಬರನ್ನು ವಿಚಾರಿಸಲಾಗಿ ಸರ್ಕಾರಿ 
ಪ್ರದೇಶದಲ್ಲಿ ತೆಗೆದ ಹಾಲುಮಡ್ಡಿ 5 ಕೆ.ಜಿ. 350 ಗ್ರಾಂ ಇದ್ದು, ಇದಕ್ಕೆ ಪರವಾನಿಗೆ ಕೇಳಲಾಗಿ ಇಲ್ಲವೆಂದು ತಿಳಿಸಿದ್ದು, ಇದು ಅಕ್ರಮ 
ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಹಾಲುಮಡ್ಡಿಯನ್ನು ಜಪ್ತಿ ಮಾಡಿ ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 
1963 ಸೆಕ್ಷನ್‌ 71(ಎ), 33, 62 ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅ.ಮೊ. ಸಂ. 
57/03-04ನ್ನು ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ 
ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 9.10.2003ರಂದು 30 (ಮೂವತ್ರು) ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 18.10.2003ರಂದು ವನಕೃಪ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೪೧ 





ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 
ಆದೇಶ 
ಅಮೊ. ವಾಹನ. 13/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 


ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತಿ 
ಮಾಡಿದ ವಾಹನ ಎಂ-80 ಕೆಎ-15-ಇ-2475ರಲ್ಲಿ ಹಾಲುಮಡ್ಡಿ 5 ಕೆ.ಜಿ. 350 ಗ್ರಾಂ ಇದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು 
ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ 
ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ 
ಮುದ್ರಿಸಿ, ನಂತರ ಸರಿಪಡಿಸಿ ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. 
ಈ ಆದೇಶ ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 70 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ. 
ಬಾಧ್ಯತೆದಾರರು : 1) ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ: 


ದಿ:30.08.2003ರಂದು ಆನವಟ್ಟಿ ವಲಯ ವನಪಾಲಕ ಮತ್ತು ಸಿಬ್ಬಂದಿಯವರು ಸೊರಬ ತಾಲ್ಲೂಕು ಕುಪ್ಪಗಡ್ಡೆ ಹೋಬಳಿ 
ತಾಳಗುಪ್ಪ ಗ್ರಾಮದ ಬಸ್‌ ನಿಲ್ದಾಣವನ್ನು ತಿರುಗುತ್ತಿದ್ದಾಗ ಬೆಳಿಗ್ಗೆ ಜಾವ 5-00 ಗಂಟೆಗೆ ಪುಟ್ಟಳ್ಳಿ ಕಡೆಯಿಂದ ಜಡೆ ಕಡೆಗೆ PWD ರಸ್ತೆಯಲ್ಲಿ 
ಒಂದು ವಾಹನ ಬರುತ್ತಿರುವುದನ್ನು ತನಿಖೆ ಸಲ್ಲಿಸಲು ಸೂಚಿಸಿದಾಗ ವಾಹನ ಅಲ್ಲಿ ಬಿಳಿಸಿ ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ನಂತರ 
ವಾಹನ ಪರಿಶೀಲಿಸಲಾಗಿ ಯಮಹಾ ಬೈಕ್‌ ನಂಬರ್‌ ಇಲ್ಲ ಛಾಸ್ಸಿ ನಂಬರ್‌ 984145, 209687 ಇಂಜಿನ್‌ ನಂ. 145209687ನಲ್ಲಿ ಒಂದು 
ಚೀಲದಲ್ಲಿ ಶ್ರೀಗಂಧದ ಬೇರು, ಬುಡ ಇದ್ದು ಈ ಶ್ರೀಗಂಧಕ್ಕೆ ಯಾವುದೇ ರಹದಾರಿ ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು 
ಪರಿಗಣಿಸಿ, ವಾಹನ ಶ್ರೀಗಂಧ ಜಪ್ತಿ ಮಾಡಿ ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963, 87(ಎ) ಮತ್ತು ಕರ್ನಾಟಕ 
ಅರಣ್ಯ ಕಾನೂನು 1963ರ 84ರಂತೆ ಆನವಟ್ಟಿ ವಲಯದ ಅ.ಮೊ. ಸಂಖ್ಯೆ 90/03-04ನ್ನು ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ 
ವಾಹನವನ್ನು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 9.10.2003ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 18.10.2003ರಂದು ವನಕೃಪ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಅಮೊ. ವಾಹನ. 14/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಇವರು ಜಪ್ತಿ 
ಮಾಡಿದ ವಾಹನ ಯಮಹಾ ಬೈಕ್‌ ನಂಬರ್‌ ಇಲ್ಲ ಚಾಸ್ಸಿ ನಂಬರ್‌ 984145, 209687 ಇಂಜಿನ್‌ ನಂ. 145209687ನಲ್ಲಿ ಒಂದು 
ಚೀಲದಲ್ಲಿ ಶ್ರೀಗಂಧದ ಬೇರು, ಬುಡ ಇದ್ದು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು 


೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ 
ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:23-12-2003 ರಂದು 
ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ರು ದಿನಗಳ 
ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಲೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 71 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ 
ಆರೋಪಿಗಳು : ಸಿಕ್ಕಿರುವುದಿಲ್ಲ. 
ಬಾಧ್ಯತೆದಾರರು : 1) ಯಾರು ಬಂದಿಲ್ಲ. 
ಪ್ರಸ್ತಾವನೆ: 


ದಿ:16.9.2003ರಂದು ಸಾಗರ ವಲಯದ ಆವಿನಹಳ್ಳಿ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಸಾಗರ ತಾಲ್ಲೂಕು ಆವಿನಹಳ್ಳಿ ಶಾಖೆಗೆ ಸೇರಿದ ಆವಿನಹಳ್ಳಿಯಿಂದ ಹುಲಿದೇವರಬನಕ್ಕೆ ಹೋಗುವ ಟಾರ್‌ ರಸ್ತೆಯ 
ಎಡಭಾಗದ ಗೋಡೆಕೊಪ್ಪ ಸರ್ಕಾರಿ ಅರಣ್ಯ ಪ್ರದೇಶದಲ್ಲಿ ಕಾಯುತ್ತಿರುವಾಗ ರಾತ್ರಿ 12-30ರ ಸಮಯದಲ್ಲಿ ಸಾಗರದಿಂದ ಒಂದು ದ್ವಿಚಕ್ರ 
ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಸಿಬ್ಬಂದಿಯನ್ನು ಕಂಡು ವಾಹನ ನಿಲ್ಲಿಸದೆ ವೇಗವಾಗಿ ಚಲಿಸಿದಾಗ ಅದನ್ನು ಬೆನ್ನಟ್ಟಿ 
ಮೇಲ್ಕಂಡ ಸ್ಥಳದಲ್ಲಿ ವಾಹನ ಬಿಟ್ಟು ಆರೋಪಿಗಳು ಕತ್ತಲಲ್ಲಿ ಪರಾರಿಯಾಗಿರುತ್ತಾರೆ. ವಾಹನ ಸುಜುಕಿ 
ಮ್ಯಾಕ್ಸ್‌-100-ಕೆಎ-15-ಹೆಚ್‌-4522, ಛಾಸ್ಸಿ ನಂಬರ್‌ 1901ಎಫ್‌220028, ಇಂಜಿನ್‌ ನಂಬರ್‌ 1901-ಎಂ-2680, ಚಾಲಕನ ಹಿಂಭಾಗದ 
ಸೀಟಿನಲ್ಲಿ ಪ್ಲಾಸ್ಟಿಕ್‌ ಚೀಲದಲ್ಲಿ ಶ್ರೀಗಂಧ 10.5 ಕೆ.ಜಿ. ಇದ್ದು, ಅವುಗಳ ಮೇಲೆ ಯಾವುದೇ ಇಲಾಖಾ ಚಾಪಾವಾಗಲೀ ಸಾಗಿಸಲು 
ರಹದಾರಿಯಾಗಲೀ ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಶ್ರೀಗಂಧವನ್ನು ಇಲಾಖಾ ಪರ 
ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ), 62, 87, ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 
ಉಪನಿಯಮ 144, 165ರ ಪ್ರಕಾರ ಅ.ಮೊ. ಸಂ. 6203-04 ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ 
ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 9.10.2003ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 18.10.2003ರಂದು ವನಕೃಪ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಅಮೊ. ವಾಹನ. 15/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತಿ 
ಮಾಡಿದ ವಾಹನ ಸುಜುಕಿ ಮ್ಯಾಕ್ಸ್‌-100-ಕೆಎ-15-ಹೆಚ್‌-4522, ಛಾಸ್ಸಿ ನಂಬರ್‌ 1901 ಎಫ್‌220028, ಇಂಜಿನ್‌ ನಂ. 
1901-ಎಂ-2680 ವಾಹನ ಹಿಂಭಾಗದ ಸೀಟಿನಲ್ಲಿ ಪ್ಲಾಸ್ಟಿಕ್‌ ಚೀಲದಲ್ಲಿ ಶ್ರೀಗಂಧ 10.5 ಕೆ.ಜಿ. ಇದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು 
ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ 
ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ 
ಮುದ್ರಿಸಿ, ನಂತರ ಸರಿಪಡಿಸಿ ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. 
ಈ ಆದೇಶ ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಪಿ.ಆರ್‌. 72 ಸಾಗರ ವಿಭಾಗ, ಸಾಗರ. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೪೩ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 


ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಕಾರ್ಗಲ್‌ ವಲಯ 
ಆರೋಪಿಗಳು : ಸಿಕ್ಕಿರುವುದಿಲ್ಲ. 
ಬಾಧ್ಯತೆದಾರರು : 1) ಯಾರು ಬಂದಿಲ್ಲ. 
ಪ್ರಸಾವನೆ: 


pe] 


ದಿ:17.9.2003ರಂದು ಕಾರ್ಗಲ್‌ ವಲಯದ ತುಮರಿ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು ಸಾಗರ ತಾಲ್ಲೂಕು 
ಕರೂರು ಹೋಬಳಿ ಶಂಕಣ್ಣಶ್ಯಾನುಭೋಗ್‌ ಗ್ರಾಮ ಹೊಸಕೊಪ್ಪ ಸುಳ್ಳಳ್ಳಿ ರಸ್ತೆಯಲ್ಲಿ 5 ಕಿ.ಮಿ. ಕಲ್ಲಿನ ಹತ್ತಿರ ಕಾಯುತ್ತಿರುವಾಗ ರಾತ್ರಿ 
ಸುಮಾರು 11-00 ಗಂಟೆಯ ಸಮಯದಲ್ಲಿ ಒಂದು ವಾಹನ ಹೊಸಕೊಪ್ಪ ಕಡೆಯಿಂದ ಬರುತ್ತಿರುವುದನ್ನು ನೋಡಿ ನಿಲ್ಲಿಸಲು ಸೂಚಿಸಿದಾಗ 
ಇಲಾಖೆಯವರನ್ನು ಕಂಡು ಸ್ವಲ್ಪ ದೂರ ಹಿಂದೆ ಬೈಕನ್ನು ಬಿಟ್ಟು 2 ಜನ ಅಸಾಮಿಗಳು ಕಾಡಿನಲ್ಲಿ ಓಡಿ ಪರಾರಿಯಾದರು. ನಂತರ 
ವಾಹನವನ್ನು ಪರಿಶೀಲಿಸಲಾಗಿ ಯಮಹಾ ಬೈಕ್‌ ಕೆಎ-15-ಹೆಚ್‌-9026, ಚಾಸ್ಸಿ ನಂಬರ್‌ ಕೆಎ-15-3393, ಇಂಜಿನ್‌ ನಂಬರ್‌ 
5-ಕೆಎ-153393 ಆಗಿದ್ದು, ಈ ವಾಹನದಲ್ಲಿ ಒಂದು ಪ್ಲಾಸ್ಟಿಕ್‌ ಚೀಲದಲ್ಲಿ 9 ಕೆ.ಜಿ. 750 ಗ್ರಾಂ ಶ್ರೀಗಂಧ ಇದ್ದು, ಇಲಾಖಾ ಛಾಪಾವಿರಲಿಲ್ಲ 
ಮತ್ತು ಯಾವುದೇ ರಹದಾರಿ ಇರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಮಹಜರು ಕ್ರಮ ಜರುಗಿಸಿ ವಾಹನ ಮತ್ತು 
ಶ್ರೀಗಂಧವನ್ನು ಜಪ್ತಿ ಮಾಡಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ), 62, 84, 86, 87, ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅ.ಮೊ. ಸಂ. 11/2003-04 ದಿ: 18.9.2003ನ್ನು ದಾಖಲಿಸಿ ನಂತರ ವಾಹನವನ್ನು 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ 
ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 9.10.2003ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 18.10.2003ರಂದು ವನಕೃಪ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಅಮೊ. ವಾಹನ. 17/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತಿ 
ಮಾಡಿದ ವಾಹನ ಯಮಹಾ ಬೈಕ್‌ ಕೆಎ-15-ಹೆಚ್‌-9026, ಛಾಸ್ಸಿ ನಂಬರ್‌ ಕೆಎ-15-3393, ಇಂಜಿನ್‌ ನಂ. 5-ಕೆಎ-153393 ಆಗಿದ್ದು, 
ಈ ವಾಹನದಲ್ಲಿ ಒಂದು ಪ್ಲಾಸ್ಟಿಕ್‌ ಚೀಲದಲ್ಲಿ 9 ಕೆ.ಜಿ. 750 ಗ್ರಾಂ ಶ್ರೀಗಂಧ ಇದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ 
ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ 
ಹೊರಡಿಸಿದ 30 (ಮೂವತ್ರು ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 73 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : . ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ 
ಆರೋಪಿಗಳು : ಸಿಕ್ಕಿರುವುದಿಲ್ಲ. 


ಬಾಧ್ಯತೆದಾರರು : . 1) ಯಾರು ಬಂದಿಲ್ಲ. 


೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಪ್ರಸ್ತಾವನೆ: 

ದಿ:7.9.2003ರಂದು ಸೊರಬ ವಲಯದ ಕಸಬಾ 11ರ ವನಪಾಲಕರು ಮತ್ತು ಸಿಬ್ಬಂದಿಯವರು ಗಸ್ತಿನಲ್ಲಿರುವಾಗ ಕೃಷಿ 
ಇಲಾಖೆಯ ರಸ್ತೆಯ ಬದಿಯಲ್ಲಿ ವಾರಸುದಾರರು ಇಲ್ಲದೆ ನಿಂತಿದ ದ್ವಿಚಕ್ರ ವಾಹನವನ್ನು ಕಂಡು ಪಂಚಾಯಿತಿದಾರನಾಗಿ ಸ್ಥಳಕ್ಕೆ 
ಬರಮಾಡಿಕೊಂಡು ವಾಹನ ಬಜಾಜ್‌ ಚೇತಕ್‌ ಕೆಎ-17-ಹೆಚ್‌-1581 ಆಗಿದ್ದು, ಛಾಸ್ಸಿ ನಂಬರ್‌ ಕಾಣಿಸಿರುವುದಿಲ್ಲ. ಇಂಜಿನ್‌ ನಂಬರ್‌ 
06ಎಂ93ಸಿ1888 ಆಗಿದ್ದು, ಸ್ಕೂಟರ್‌ ಡಿಕ್ಕಿಯಲ್ಲಿ ಶ್ರೀಗಂಧ 5 ಕೆ.ಜಿ. ಇದ್ದು, ಅಕ್ಕಪಕ್ಕ ಪರಿಶೀಲಿಸಲಾಗಿ ಯಾರು ವಾರಸುದಾರರು 
ಇಲ್ಲವಾದ್ದರಿಂದ ಹಾಗೂ ಇಲಾಖಾ ಛಾಪಾವಿರಲಿಲ್ಲ ಮತ್ತು ಯಾವುದೇ ರಹದಾರಿ ಇರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ 
ಮಹಜರು ಕ್ರಮ ಜರುಗಿಸಿ ವಾಹನ ಮತ್ತು ಶ್ರೀಗಂಧವನ್ನು ಜಪ್ತಿ ಮಾಡಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಎ), 62, 84, 
86, 87, ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅ.ಮೊ. ಸಂ. 93/2003-04 ದಿ: 
25-11-2003ನ್ನು ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ 
ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 18.10.2003ರಂದು 30 (ಮೂವತ್ರು) ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 19.10.2003ರಂದು ಸಾಗರ ವಾರ್ತೆ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಅಮೊ. ವಾಹನ. 18/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತಿ 
ಮಾಡಿದ ವಾಹನ ಬಜಾಜ್‌ ಚೇತಕ್‌ ಕೆಎ-17-ಹೆಚ್‌-1581 ಆಗಿದ್ದು, ಛಾಸ್ಸಿ ನಂಬರ್‌ ಕಾಣಿಸಿರುವುದಿಲ್ಲ. ಇಂಜಿನ್‌ ನಂ. 06ಎಂ93ಸಿ1888 
ಆಗಿದ್ದು, ಸ್ಕೂಟರ್‌ ಡಿಕ್ಕಿಯಲ್ಲಿ ಶ್ರೀಗಂಧ 5 ಕೆ.ಜಿ. ಇದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಪಿ.ಆರ್‌. 74 ಸಾಗರ ವಿಭಾಗ, ಸಾಗರ. 


HIGH COURT OF KARNATAKA 
CORRIGENDUM 
No. LCA.|/415/96, Dated: 3rd September 2002, 12th January 2004 
PUBLISHED IN PART lll OF KARNATAKA GAZETTE DT. 10.10.02 
Some of the Sheristedars have filed their objections to the final Inter State Seniority List as per 
Notification No.LCA.1/415/96, dt.03.09.2002, part 3 - 2 of Karnataka Gazette published on 10.10.2002 for 
correction. After careful consideration the Inter State Seniority List corrected as follows:- 


4 


Tl; Sl.No.499 - B. Nagarajaiah to read as 'D’' Nagarajaiah. 
2. S1.No.1266 - T. Venkatesh - GM to read as 'SC’. 
3. 510.890 - T. Srinivasaiah - GM to read as 'SC’. 
4. Sl.No.773 - Anantha Mogera - To read his date of Birth 

as 4.2.37 and date of 

retirement as 28.2.95. 
5. Sl.No.143 - S.B. Chimmalagi - To read as Deleted. 
6. 510.217 - R.N. Hundekar - To read as Deleted. 
7. S1.No.443 - Murali R. Deshpande - To read as Deleted. 
8. Sl.No.1361 - G.B. Shirishyad - To read as Deleted. 

By order of the High Court 
P.R. 94 A.S. PACHHAPURE 


Registrar (Vigilance) 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೪೫ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ 


ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯ 
ಆರೋಪಿಗಳು : 1) ಬಬಾಜಾನ್‌ (2) ಕಿಮ್ಮಿ 
ಬಾಧ್ಯತೆದಾರರು : 1) ಯಾರು ಬಂದಿಲ್ಲ. 
ಪ್ರಸ್ತಾವನೆ: 


ದಿ:10.9.2003ರಂದು ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಮತ್ತು ಸಿಬ್ಬಂದಿ ವರ್ಗದವರಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಶಿಕಾರಿಪುರ ತಾಲ್ಲೂಕು ಟೌನಿನ ಹೊಂಬಾರ ಶ್ರೀ ಹುಚ್ಚರಾಯ ಸ್ವಾಮಿ ಕೆರೆಯ ಏರಿಯ ಮೇಲೆ ಕಾಯುತ್ತಿರುವಾಗ ಬಿಳಿ ಬಣ್ಣದ 
ಪ್ರೀಮಿಯರ್‌ ಕಾರನ್ನು ನಿಲ್ಲಿಸುವಂತೆ ಸೂಚಿಸಿದರು ನಿಲ್ಲಿಸದೇ ವೇಗವಾಗಿ ಚಲಿಸಿದಾಗ ಬೆನ್ನಟ್ಟಿ ಮೇಲ್ಕಂಡ ಸ್ಥಳದಲ್ಲಿ ಕಾರನ್ನು ನಿಲ್ಲಿಸಿ ಒಬ್ಬ 
ಆಸಾಮಿಯನ್ನು ಹಿಡಿದು ಉಳಿದ ಇಬ್ಬರು ಆಸಾಮಿಗಳು ಪರಾರಿಯಾಗಿರುತ್ತಾರೆ. ಕಾರು ನಂಬರ್‌ ಎಂಇರುಡ್‌ 555, ಛಾಸ್ಸಿ ನಂಬರ್‌ 
210455, ಇಂಜಿನ್‌ ನಂ. 131059, ಆಗಿದ್ದು, ಕಾರಿನ ಒಳಗಡೆ ಹಿಂಭಾಗದ ಸೀಟಿನ ಅಡಿಗಡೆ ಶ್ರೀಗಂಧವನ್ನು ತುಂಬಿರುವುದು ಕಂಡು 
ಬಂದು ಇದಕ್ಕೆ ರಹದಾರಿ ಇಲ್ಲವೆಂದು ಶ್ರೀ ಬಾಬಾಜಾನ್‌ ಆಸಾಮಿ ತಿಳಿಸಿದ ಮೇರೆಗೆ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ 
ಮತ್ತು ಶ್ರೀಗಂಧ 45 ಕೆ.ಜಿ.ಯನ್ನು ಮತ್ತು ಅಸಾಮಿಯನ್ನು ಇಲಾಖಾ ಪರ ವಶಪಡಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ), 
62, 84, 86, 87, ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅ.ಮೊ. ಸಂ. 51/03-04 
ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ 
ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 9.10.2003ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 18.10.2003ರಂದು ವನಕೃಪ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಸಂ: ಅಮೊ. ವಾಹನ. 20/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಇವರು 
ಜಪ್ತಿ ಮಾಡಿದ ವಾಹನ ಪ್ರೀಮಿಯರ್‌ ಕಾರು ನಂ. ಎಂಇರುಡ್‌-555, ಛಾಸ್ಸಿ ನಂಬರ್‌ 210455, ಇಂಜಿನ್‌ ನಂ. 131059, ಮತ್ತು 
ಶ್ರೀಗಂಧ 45 ಕೆ.ಜಿ.ಯನ್ನು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:23-12-2003 ರಂದು ನನ್ನ ಸಹಿ ಹಾಗೂ 
ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಹೊರಡಿಸಿದ 30 (ಮೂವತ್ರು ದಿನಗಳ ಒಳಗಾಗಿ ಯಾರು ಈ 
ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 75 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ 


ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 

ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ 

ಆರೋಪಿಗಳು : ಇರ್‌ ಫಾನ್‌ 


ಬಾಧ್ಯತೆದಾರರು : 1) ಯಾರು ಬಂದಿಲ್ಲ. 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಪ್ರಸ್ತಾವನೆ: 

ದಿ:23.11.96ರಂದು ವಲಯ ಅರಣ್ಯಾಧಿಕಾರಿ, ಸಾಗರ ಮತ್ತು ಸಿಬ್ಬಂದಿ ವರ್ಗದವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ 
ಸಾಗರ ತಾಲ್ಲೂಕು ಕಸಬಾ ಹೋಬಳಿ ಶ್ರೀಗಂಧ ಕಾಂಪ್ಲೆಕ್ಸ್‌ ಹಿಂಭಾಗದಲ್ಲಿ ಬರುತ್ತಿರುವಾಗ ಇಲಾಖಾ ವಾಹನವನ್ನು ನೋಡಿ ಬಜಾಜ್‌ 
ಸ್ಕೂಟರ್‌ ಕೆಎ-09-ಎಂ-3485ನ್ನು ನಿಲ್ಲಿಸಿ ಆಸಾಮಿ ಪರಾರಿಯಾದನು ಬೆನ್ನಟ್ಟಿದರೂ ಕೈಗೆ ಸಿಗಲಿಲ್ಲ. ವಾಹನದಲ್ಲಿದ್ದ ಚೀಲದಲ್ಲಿ ಅಳತೆಗೆ 
ಬಾರದ ಶ್ರೀಗಂಧದ ತುಂಡುಗಳಿದ್ದು ಅವುಗಳ ಮೇಲೆ ಯಾವುದೇ ಇಲಾಖಾ ಚಾಪಾವಾಗಲೀ ಸಾಗಿಸಲು ರಹದಾರಿಯಾಗಲೀ 
ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಶ್ರೀಗಂಧವನ್ನು ಇಲಾಖಾ ಪರ ವಶಪಡಿಸಿಕೊಂಡು 
ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ), 62, 84, 86, 87, ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 
165ರ ಪ್ರಕಾರ ಅ.ಮೊ. ಸಂ. 103/1996-97 ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ 
ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 9.10.2003ರಂದು 30 (ಮೂವತ್ತು) ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 18.10.2003ರಂದು ವನಕೃಪ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಅಮೊ. ವಾಹನ. 21/2002-03, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತಿ 
ಮಾಡಿದ ವಾಹನ ಬಜಾಜ್‌ ಸ್ಕೂಟರ್‌ ಕೆಎ-09ಎಂ-3485 ಛಾಸ್ಸಿ ನಂಬರ್‌ ಎಂಒಎಸ್‌-077854, ಇಂಜಿನ್‌ ನಂ.ಎಫ್‌.005, 
ಸಿಡಿ101990ನ್ನು ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧ 12 ಕೆ.ಜಿ.ಯು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಹೊರಡಿಸಿದ 30 
(ಮೂವತ್ರು ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 76 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ 


4 


ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : . ವಲಯ ಅರಣ್ಯಾಧಿಕಾರಿ, ಹೊಸನಗರ ವಲಯ 
ಆರೋಪಿಗಳು : 1) ಶ್ರೀ ಗಿರೀಶ್‌, (2 ಈಶ್ವರ, (3) ರಾಘವೇಂದ್ರ (4) ದಿನೇಶ್‌, (5) ಸುಧಾಕರ್‌ 
ಬಾಧ್ಯತೆದಾರರು : 1) ಯಾರು ಬಂದಿಲ್ಲ. 
ಪ್ರಸ್ತಾವನೆ: 


ದಿ:8.2.2003ರಂದು ಹೊಸನಗರ ವಲಯದ ಸೋಲನೆ ಶಾಖೆಯ ವನಪಾಲಕರಿಗೆ ಮತ್ತು ಸಿಬ್ಬಂದಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಹೊಸನಗರ ತಾಲ್ಲೂಕು ಹುಂಚ ಹೋಬಳಿ ಸೋನಲೆ ಗ್ರಾಮದ ಸ.ನಂ. 61ರ ದಾರಿಯ ಎಡಭಾಗದ ಶರಾವತಿ 
ಸ್ಟೇಟ್‌ ಫಾರೆಸ್ಟ್‌ನಲ್ಲಿ ಪಂಚರ ಜೊತೆ ಸೇರಿ ಬರೆದ ಮಹಜರ್‌ ಏನೆಂದರೆ ಖಚಿತ ವರ್ತಮಾನದ ಮೇರೆಗೆ ಮೇಲ್ಕಂಡ ಸ್ಥಳದಲ್ಲಿ 
ಕಾಯುತ್ತಿರುವಾಗ ಶರಾವತಿ ಸ್ಟೇಟ್‌ ಫಾರೆಸ್ಟ್‌ ಒಳಗಡೆಯಿಂದ ಒಂದು ಲಾರಿಯು ಬರುತ್ತಿರುವುದನ್ನು ತಡೆದು ನಿಲ್ಲಿಸಿ, ಪರಿಶೀಲಿಸಲಾಗಿ 
ನಂಬರ್‌ ಟಿಎನ್‌-04-ಇ-5244 ನೊಂದಣಿಯಾಗಿದ್ದು, ಛಾಸ್ಸಿ ನಂಬರ್‌ 360386 ಜೆ.ಟಿ.ಒ. 730462 ಇಂಜಿನ್‌ ನಂಬರ್‌ 
677-ಡಿ-22-ಜಿಎಸ್‌.ಆರ್‌-784500, ಲಾರಿಯ ಬಾಡಿ ಒಳಗಡೆ ಹೊಳೆ ಹೊನ್ನೆ ಜಾತಿಯ ಸೈಜುಗಳು 4050.924ಎಂ3. ಇದ್ದು, ಈ 
ಸೈಜುಗಳ ಮೇಲೆ ಯಾವುದೇ ಇಲಾಖಾ ಛಾಪವಾಗಲೀ ಇರಲಿಲ್ಲ. 5 ಜನ ಆರೋಪಿಗಳಾದ 1) ಶ್ರೀ ಗಿರೀಶ್‌, (2 ಈಶ್ವರ 


(3) ರಾಘವೇಂದ್ರ (4) ದಿನೇಶ್‌ ಮತ್ತು (5) ಸುಧಾಕರ್‌ ಇವರುಗಳನ್ನು ರಹದಾರಿ ಕೇಳಲಾಗಿ ರಹದಾರಿ ಇಲ್ಲವೆಂದು ತಿಳಿಸಿದ ಮೇರೆಗೆ 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೪೭ 





ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಮಹಜರು ಕ್ರಮ ಜರುಗಿಸಿ ವಾಹನ ಮತ್ತು ಹೊನ್ನೆ ಸೈಜುಗಳನ್ನು ಜಪ್ತಿ ಮಾಡಿ ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ), 62, 24, ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ 
ಅ.ಮೊ. ಸಂ. 99/2002-03ನ್ನು ದಾಖಲಿಸಿ ನಂತರ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು 
ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 15.2.2003ರಂದು 30 (ಮೂವತ್ತು) ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 13.3.2003ರಂದು ರಾಜ್ಯ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಸಂ: ಅಮೊ. ವಾಹನ. 43/2002-03, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತಿ 
ಮಾಡಿದ ವಾಹನ ಟಿಎನ್‌-04-ಇ-5244 ನೊಂದಣಿಯಾಗಿದ್ದು, ಛಾಸ್ಸಿ ನಂಬರ್‌ 360386 ಜೆ.ಟಿ.ಒ. 730462 ಇಂಜಿನ್‌ 
ನಂ.677-ಡಿ-22-ಜಿಎಸ್‌.ಆರ್‌-784500, ಲಾರಿಯ ಬಾಡಿ ಒಳಗಡೆ ಹೊಳೆ ಹೊನ್ನೆ ಜಾತಿಯ ಸೈಜುಗಳು 4050.924ಎಂ3. ಇದ್ದು, 
ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ 
ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ 
ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಲೇಮು ಅರ್ಜಿ 
ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 77 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ 


ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : . ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ 
ಆರೋಪಿಗಳು : ರಜಾಕ್‌ 
ಬಾಧ್ಯತೆದಾರರು : 1) ಯಾರು ಬಂದಿಲ್ಲ. 
ಪ್ರಸ್ತಾವನೆ 


ದಿ:19.2.2003ರಂದು ಆನವಟ್ಟಿ ವಲಯದ ಆನವಟ್ಟಿ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಸೊರಬ ತಾಲ್ಲೂಕು ಕುಪ್ಪಗಡ್ಡೆ ಹೋಬಳಿ ನಿಟ್ಟಕ್ಕಿ ಗ್ರಾಮ ಬಸ್‌ ಸ್ಟ್ಯಾಂಡ್‌ ಬಳಿ ಪಂಚರ ಸಮಕ್ಷಮ ಬರೆದ ಮಹಜರ್‌ ಏನೆಂದರೆ 
ಮೇಲ್ಕಂಡ ಸ್ಥಳದಲ್ಲಿ ಕಾಯುತ್ತಿರುವಾಗ ಒಂದು ಜೀಪು ಎಂ.ಇ.ರುಡ್‌ 1848 ನಿಟ್ಟಕ್ಕಿ ಗ್ರಾಮದ ಕಡೆಯಿಂದ ಬರುತ್ತಿರುವುದನ್ನು ತಡೆದು 
ಪರಿಶೀಲಿಸಲಾಗಿ ಅದರೊಳಗಿದ್ದ ಶ್ರೀಗಂಧ ಮತ್ತು ಬೀಟೆ ಜಾತಿಯ ತುಂಡುಗಳಿದ್ದು, ಶ್ರೀಗಂಧ 13 ಕೆ.ಜಿ. ಬೀಟೆ 250.0.034ಎಂ3 ಇದ್ದು, 
ಚಾಲಕನಾದ ಶ್ರೀ ರಜಾಕ್‌ ಬಿನ್‌ ಅಲಿಸಾಬ್‌ ಶೇಕ್‌, ಶ್ರೀಗಂಧದ ಕಾಂಪ್ಲೆಕ್ಸ್‌, ಶಿರಸಿ ಎಂದು ಇವುಗಳನ್ನು ನನ್ನ ಸ್ವಂತ ಬಳಕೆಗೆ 
ಉಪಯೋಗಿಸಲು ತೆಗೆದುಕೊಂಡು ಹೋಗುತ್ತಿರುವುದೆಂದು ರಹದಾರಿ ಇಲ್ಲವೆಂದು ತಿಳಿಸಿದನು. ಇದು ಅಕ್ರಮ ಸಾಗಾಣಿಕೆ ಎಂದು 
ಪರಿಗಣಿಸಿ ಮಹಜರು ಕ್ರಮ ಜರುಗಿಸಿ ವಾಹನ ಮತ್ತು ಶ್ರೀಗಂಧ, ಬೀಟೆಯನ್ನು, ಜಪ್ತಿ ಮಾಡಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 
71ಎ), 84, 87, 104ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅ.ಮೊ. ಸಂ. 
157/2002-03ನ್ನು ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ 
ಕೊಟ್ಟಿದೆ. 


೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 15.2.2003ರಂದು 30 (ಮೂವತ್ತು) ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಮತ್ತು 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 13.3.2003ರಂದು ಸಾಗರ ವಾರ್ತೆ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ಯಾರೂ ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಅಮೊ. ವಾಹನ. 45/2002-03, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತಿ 
ಮಾಡಿದ ವಾಹನ ಜೀಪು ಎಂ.ಇ.ರುಡ್‌ 1848, ಛಾಸ್ಸಿ ನಂಬರ್‌ ಸಿಜೆ 560 ಡಿ 2ಡಿಎ, ಇಂಜಿನ್‌ ನಂ.ಡಿಎ09-259 ಶ್ರೀಗಂಧ 13 ಕೆ.ಜಿ, 
ಬೀಟೆ 250.034ಎಂ3 ಇದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:23-12-2003 ರಂದು ನನ್ನ ಸಹಿ ಹಾಗೂ 
ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಹೊರಡಿಸಿದ 30 (ಮೂವತ್ರು ದಿನಗಳ ಒಳಗಾಗಿ ಯಾರೂ ಈ 
ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 78 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ 


ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಶಿರಾಳಕೊಪ್ಪ 
ಆರೋಪಿಗಳು : ಓಡಿಹೋಗಿರುತ್ತಾರೆ. 
ಬಾಧ್ಯತೆದಾರರು : 1) ಯಾರೂ ಬಂದಿಲ್ಲ. 
ಪ್ರಸ್ತಾವನೆ: 


ದಿ:16.4.2002ರಂದು ಬೆಳಿಗ್ಗೆ 6-15 ಗಂಟೆಗೆ ಸಬ್‌ ಇನ್ಸ್‌ಸ್ಟೆಕ್ಟರ್‌ ಶಿರಾಳಕೊಪ್ಪ ಪೊಲೀಸ್‌ ಠಾಣೆಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಎಸ್‌.ಎಸ್‌. ರಸ್ತೆ, ನಂದಿನಿ ಹಾಲು ಡೈರಿ ಹತ್ತಿರ ಕಾಯುತ್ತಿರುವಾಗ ಬೆಳಗ್ಗಿನ ಜಾವ 7-00 ಗಂಟೆಗೆ ಇಂಡುವಳ್ಳಿ ಕಡೆಯಿಂದ ಬಿಳಿ 
ಮಾರುತಿ ವ್ಯಾನ್‌ ಬರುತ್ತಿದ್ದುದನ್ನು ಕಂಡು ಸ್ವಲ್ಪ ದೂರದಲ್ಲಿ ನಿಲ್ಲಿಸುವಂತೆ ಸೂಚನೆ ನೀಡಿದ್ದು, ಕಾರಿನ ಚಾಲಕ ಪೊಲೀಸ್‌ರವರನ್ನು ಕಂಡು 
ಕಾರು ಮುಂದಕ್ಕೆ ವೇಗವಾಗಿ ಚಾಲನೆ ಮಾಡಿದಾಗ ಮಿನಿ ಮಿಲ್ಕ್‌ ಡೈರಿ ಹತ್ತಿರ ಟಾರ್‌ ರಸ್ತೆ ಮೇಲೆ ಕಾರನ್ನು ನಿಲ್ಲಿಸಿ ಆರೋಪಿಗಳು ಓಡಿ 
ಪರಾರಿಯಾಗಿರುತ್ತಾರೆ. ನಂತರ ವಾಹನವನ್ನು ಪರಿಶೀಲಿಸಲಾಗಿ ಸಿಟಿಕ್ಕೂ-973 ಆಗಿದ್ದು, ಕಾರಿನ ಒಳಗಡೆ ಪ್ಲಾಸ್ಟಿಕ್‌ 10 ಚೀಲಗಳಲ್ಲಿ 
ಶ್ರೀಗಂಧವಿದ್ದು, ಒಟ್ಟು 100 ಕೆ.ಜಿ. ತೂಕವಿದ್ದು, ಅವುಗಳ ಮೇಲೆ ಯಾವುದೇ ಇಲಾಖಾ ಚಾಪಾವಾಗಲೀ ಸಾಗಿಸಲು ರಹದಾರಿಯಾಗಲೀ 
ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಶ್ರೀಗಂಧವನ್ನು ಇಲಾಖಾ ಪರ ವಶಪಡಿಸಿಕೊಂಡು 
ಶಿರಾಳಕೊಪ್ಪ ಠಾಣೆ ಗುನ್ನೆ ನಂಬರ್‌ 51/02ನ್ನು ದಾಖಲಿಸಿ (ಐ.ಪಿ.ಸಿ) 379, 411, ಮತ್ತು ಕರ್ನಾಟಕ ಅರಣ್ಯ ಕಾಯಿದೆ 1986, 87ರ 
ಪ್ರಕಾರ ದಾಖಲಿಸಿರುತ್ತಾರೆ. ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ 
ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 12.8.2003ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 24-08-2003ರಂದು ಸಾಗರ ವಾರ್ತೆ ದಿನ ಪತ್ರಿಕೆಯಲ್ಲಿ ಮತ್ತು ದಿ: 11.9.2003ರಂದು 
ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ 
ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ 
ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ ಮಾಲೀಕರು ಅಧಿಕೃತ 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೪೯ 





ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ 
ಮೂಲ ದಾಖಲಾತಿಗಳನ್ನು ಹಾಜರ್ಬಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ 
ಆದೇಶ ಹೊಡಡಿಸಿದೆ. 
ಆದೇಶ 
ಸಂ: ಅಮೊ. ವಾಹನ. 08/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಅ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ)ಪ್ರಕಾರ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿದಳ, ಶಿಕಾರಿಪುರ ಇವರು ಜಪ್ತಿ ಮಾಡಿದ ವಾಹನ ಸಿಟಿಕ್ಕೂ-973 ಆಗಿದ್ದು, ಕಾರಿನ ಒಳಗಡೆ 
ಪ್ಲಾಸ್ಟಿಕ್‌ 10 ಚೀಲಗಳಲ್ಲಿ ಶ್ರೀಗಂಧವಿದ್ದು ಒಟ್ಟು 100 ಕೆ.ಜಿ. ತೂಕವಿದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 79 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ 


ಉಪಸ್ಥಿತರು : ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ. 
ಆರೋಪಿಗಳು :  ಹಡಿಹೋಗಿರುತ್ತಾರೆ. 
ಬಾಧ್ಯತೆದಾರರು : 1) ಯಾರು ಬಂದಿಲ್ಲ. 
ಪ್ರಸ್ತಾವನೆ: 


ದಿ:8.2.2003ರಂದು ಶಿಕಾರಿಪುರ ವಲಯದ ಮತ್ತು ಶಿಕಾರಿಪುರ ವೃತ್ತ ಪ್ರಹಾರದಳ ಸಿಬ್ಬಂದಿಯವರು ರಾತ್ರಿ ಗಸ್ತು 
ಮಾಡುತ್ತಿರುವಾಗ ಶಿಕಾರಿಪುರ ತಾಲ್ಲೂಕು ಅಂಜನಾಪುರ ಹೋಬಳಿ ಮಾರ್ಕಾಂಡೇಯ ಮನ್ನಾ ಜಂಗಲಿ ಸಕ್ರೆಸಿದ್ದಪ್ಪನ ದೇವಸ್ಥಾನದ ಹತ್ತಿರ 
ರಸ್ತೆಯಲ್ಲಿ ಒಂದು ವಾಹನ ಬರುತ್ತಿರುವುದನ್ನು ತನಿಖೆಗೆ ತಡೆದು ನಿಲ್ಲಿಸಲು ಸೂಚಿಸಿದರೆ ನಿಲ್ಲಿಸದೇ ವೇಗವಾಗಿ ಓಡಿಸಿದಾಗ ಇಲಾಖಾ 
ವಾಹನದಿಂದ ಬೆನ್ನಟ್ಟಿದಾಗ ವಾಹನವನ್ನು ರಸ್ತೆಯಲ್ಲಿ ಬೀಳಿಸಿ ಪಕ್ಕದ ಜಂಗಲಿಯೊಳಗೆ ಓಡಿ ಪರಾರಿಯಾಗಿರುತ್ತಾರೆ. ವಾಹನವನ್ನು 
ಪರಿಶೀಲಿಸಿದಾಗ ಬಜಾಜ್‌ ಎಂ-80, ನಂ ಕೆಎ-15-ಇ-496 ಗೋಣಿ ಚೀಲದಲ್ಲಿ ಸಾಗುವಾನಿ ಸೈಜುಗಳು 5-0.051ಎಂ3 ಇದ್ದು, ಅವುಗಳ 
ಮೇಲೆ ಯಾವುದೇ ಇಲಾಖಾ ಚಾಪಾವಾಗಲೀ ಸಾಗಿಸಲು ರಹದಾರಿಯಾಗಲೀ ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು 
ಪರಿಗಣಿಸಿ ವಾಹನ ಮತ್ತು ಸಾಗುವಾನಿ ಸೈಜುಗಳನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಸನ್‌ 71(ಎ) 
ರಿಂದ (ಜಿ), 24, 50ಕ್ಕೆ 140ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 163, 165ರ ಪ್ರಕಾರ ಅ.ಮೊ. ಸಂ. 
140/2002-03 ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ 
ಕೊಟ್ಟಿದೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 12.8.2003ರಂದು 30 (ಮೂವತ್ತು) ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಮತ್ತು 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಯಿತು. ಈ ಪ್ರಕಟಣೆಯ ದಿ: 24-08-2003ರಂದು ಸಾಗರ ವಾರ್ತೆ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು 
ಹಾಜರ್ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 
ಸಂ: ಅಮೊ. ವಾಹನ. 9/2003-04, ದಿನಾಂಕ: 26ನೇ ಡಿಸೆಂಬರ್‌ 2003 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಅ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 

ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ (ಜಿ)ಪ್ರಕಾರ ಸಹಾಯಕ 


೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿದಳ, ಶಿಕಾರಿಪುರ ಇವರು ಜಪ್ತಿ ಮಾಡಿದ ವಾಹನ ಬಜಾಜ್‌ ಎಂ-80, ನಂ ಕೆಎ-15-ಇ-496 
ಗೋಣಿ ಚೀಲದಲ್ಲಿ ಸಾಗುವಾನಿ ಸೈಜುಗಳು 550.051ಎಂ3 ಇದ್ದು, ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿ:23-12-2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 80 ಸಾಗರ ವಿಭಾಗ, ಸಾಗರ. 


OFFICE OF THE DIRECTOR, DEPARTMENT OF MINES AND GEOLOGY, KHANIJA BHAVAN, 
RACE COURSE ROAD, BANGALORE -1. 
NOTIFICATION 
No. DMG/DD(MA)8A/2002-2003, Dated: 5" December 2003 

The following area of Bangalore South Taluk, Bangalore South district belonging to the State 
Government are hereby notified as available for grant of quarrying leases for non-specified minor minerals 
after thirty (30) days from the date of publication of this notification in the official Gazette, as per Sub-Rule 
(1) of Rule 8A of KMMCR 1994. If the day notified for receipt of the application happens to be a public 
holiday or a general holiday, the applications will be accepted on the next working day. 

The prescribed applications and the sketches of the notified area can be obtained from the office 
of the Senior Geologist, Department of Mines & Geology, Bangalore district on payment of prescribed 
fees. 

The interested general public are advised to inspect the areas and satisfy themselves about the 
availability of the minerals, approach road, and extent before filing their quarry lease application with the 
office of the Senior Geologist, Department of Mines and Geology, Bangalore district. The grant of quarry 
lease are subject to the clearance from the concerned authorities of the Revenue Department. 

Dr. M. BASAPPA REDDY 
Director of Mines and Geology, Bangalore. 
AREA PROPOSED FOR ISSUE OF NOTIFICATIONS UNDER RULE 8A OF KMMCR 1994 
IN RESPECT OF NON-SPECIFIED MINOR MINERALS IN BANGALORE SOUTH TALUK, 
BANGALORE DISTRICT 











Sl. Type of Block | Sy. | Extentin Village! taluk Bounded by. 
No. mineral No No. A.G. 

1. | Building ದ 20 2-00 Madapattana North: SyNo.20 
Stone Bangalore South: SyNo.20 
South East : SyNo.20 
West : SyNo.20 
2. | Building - 20 2-20 ಬ North: SyNo.20 
Stone South: SyNo.20 


East : SyNo.20 
West : SyNo.20 
3. | Building - 20 5-00 ಸ North: SyNo.20 
Stone South: SyNo.20 
East : SyNo.20 
West : SyNo.20 
4. | Building - 20 4-08 | North: SyNo.20 
Stone South: SyNo.20 
East : SyNo.20 
West : SyNo.20 
5. | Building - 20 2-20 | North: SyNo.20 
Stone South: SyNo.20 
East : SyNo.20 
West : SyNo.20 














6. | Building - 52 3-00 Kethohalli North: SyNo.52 
Stone Bangalore South: Sy No. 52 
South East : Kethohalli Border 


























West : SyNo.53 





ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೫೧ 



























































Sl. Type of Block Sy. Extent in Village! taluk Bounded by. 
No. mineral No No. A.G. 
7. | Building - 29 2-00 Huluvenahalli North: SyNo.29 
Stone Bangalore South South: SyNo.29 
East : SyNo.29 
West : SyNo.29 
8. | Building - 06 2-00 Ravugondlu North: SyNo.6 
Stone Bangalore South South: SyNo.6 
East : SyNo.6 
West : SyNo.6 
9. | Building ದ 06 2-00 Ravugondlu North: SyNo.6 
Stone Bangalore South South: SyNo.6 
East : SyNo.6 
West : SyNo.6 
10. | Building ದ 06 5-00 Ravugondlu North: SyNo.6 
Stone Bangalore South South: SyNo.6 
East : SyNo.6 
West : SyNo.6 
11. | Building ದ 06 2-00 Ravugondlu North: SyNo.6 
Stone Bangalore South South: SyNo.6 
East : SyNo.6 
West : SyNo.6 
12. | Building - 06 3-10 Ravugondlu North: SyNo.6 
Stone Bangalore South South: SyNo.6 
East : SyNo.6 
West : SyNo.6 
13. | Building - 06 1-10 Mittaganahally North: SyNo.2 
Stone Bangalore East South: SyNo.2 
East : SyNo.2 
West : SyNo.2 
14. | Building - 06 2-00 Mittaganahally North: SyNo.2 
Stone Bangalore East South: SyNo.2 
East : SyNo.2 
West : SyNo.2 
Dr. M. BASAPPA REDDY 
P.R. 83 Director of Mines and Geology, Bangalore. 


ವಾಣಿಜ್ಯ ತೆರಿಗೆಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು, ಇವರ ನಡವಳಿಗಳು 
ವಿಷಯ: ರಾಷ್ಟ್ರೀಯ ಹೆದ್ದಾರಿ-7ರಲ್ಲಿರುವ ಬಳ್ಳಾರಿ ರಸ್ತೆ (ಒಳ) ತನಿಖಾಠಾಣೆಯನ್ನು ಸ್ಥಳಾಂತರಿಸುವ ಬಗ್ಗೆ - ಆದೇಶ. 
ಉಲ್ಲೇಖ: ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾಗೃತಿ) ಬೆಂಗಳೂರು, ಇವರ ಪತ್ರ ಸಂಖ್ಯೆ: ವಾತೆಜಂಆ/ಜಾ/ಬರತಠಾ 
(ಒಳ)/167/03-04, ದಿನಾಂಕ: 2-12-03.: 
ಪ್ರಸ್ತಾವನೆ: 
ಉಲ್ಲೇಖಿತ ಪತ್ರದಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾಗೃತಿ) ಬೆಂಗಳೂರು, ಇವರು, ಬಳ್ಳಾರಿ ರಸ್ತೆ (ಒಳ) 

ತನಿಖಾಠಾಣೆಯು ರಾಷ್ಟ್ರೀಯ ಹೆದ್ದಾರಿ-7ರಲ್ಲಿ ಹಾಲೀ ಕಾರ್ಯನಿರ್ವಹಿಸುತ್ತಿದ್ದು, ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆರು (6) 
ರಸ್ತೆಗಳನ್ನು ನಿರ್ಮಿಸುತ್ತಿರುವುದರಿಂದ, ತನಿಖಾಠಾಣೆಯ ಕಾರ್ಯನಿರ್ವಹಣೆಗೆ ತೊಂದರೆಯಾಗುತ್ತಿದೆಯೆಂದು ತಿಳಿಸಿರುತ್ತಾರೆ. ಈ ನಿಟ್ಟಿನಲ್ಲಿ 
ತನಿಖಾಠಾಣೆಯನ್ನು ತತ್‌ಕ್ಷಣದಿಂದ ಸ್ಥಳಾಂತರಿಸಬೇಕೆಂದೂ ಸಹ ಕೋರಿರುತ್ತಾರೆ. ಈಗಿರುವ ತನಿಖಾಠಾಣೆಯ ಸ್ಥಳದಿಂದ 4 ಕಿ.ಮೀ. 
ದೂರದಲ್ಲಿ ದೇವನಹಳ್ಳಿಯ ಸರ್ವೆ ನಂ. 135/3ರ 1.20 ಎಕರೆ ಭೂಮಿ ವಾಣಿಜ್ಯ ತೆರಿಗೆ ಇಲಾಖೆಯ ಸ್ವಾಧೀನದಲ್ಲಿ ಆ ಸ್ಥಳದಲ್ಲಿ 
ತನಿಖಾಠಾಣೆಯನ್ನು ಸ್ಥಳಾಂತರಿಸುವುದು ಅನಿವಾರ್ಯವೆಂದು ಜಂಟಿ ಆಯುಕ್ತರು (ಜಾಗೃತಿ) ಬೆಂಗಳೂರು, ಇವರು ಉಲ್ಲೇಖಿತ ತಮ್ಮ ಪತ್ರದಲ್ಲಿ 
ಕೋರಿರುತ್ತಾರೆ. 


(8 


೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಜಂಟಿ ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ಹಾಗೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಬಳ್ಳಾರಿ ರಸ್ತೆ (ಒಳ) ತನಿಖಾಠಾಣೆಯನ್ನು ಈಗಿರುವ ಸ್ಥಳದಿಂದ 4 ಕಿ.ಮೀ. ಮುಂದೆ ದೇವನಹಳ್ಳಿ ಹತ್ತಿರ 
ಸ್ಥಳಾಂತರಿಸುವುದು ಸೂಕ್ತವೆನಿಸಿರುವುದರಿಂದ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ ವಾತೆಅಅ(ಗು ಮತ್ತು ಸ)ವಾತೆಅ-1/ಸಿಆರ್‌.53/03-04, ದಿನಾಂಕ: 31ನೇ ಡಿಸೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಈಗಿರುವ ಬಳ್ಳಾರಿ ರಸ್ತೆ (ಒಳ) ತನಿಖಾಠಾಣೆಯನ್ನು ರಾಷ್ಟ್ರೀಯ ಹೆದ್ದಾರಿ-7ರಲ್ಲಿ, 
4 ಕಿ.ಮೀ. ದೂರದಲ್ಲಿರುವ ದೇವನಹಳ್ಳಿಯ ಇಲಾಖೆಯ ಸ್ವಾಧೀನದಲ್ಲಿರುವ ಸ್ಥಳದ ಸರ್ವೆ ನಂ. 135/3ರಲ್ಲಿ ಬಳ್ಳಾರಿ ರಸ್ತೆ (ಒಳ) 
ತನಿಖಾಠಾಣೆ ಕಾರ್ಯನಿರ್ವಹಿಸುವ ಸ್ಥಳವಾಗಿ ಕ.ಮಾ.ತೆ. ಕಾಯ್ದೆ 1957ರ ಪ್ರಕರಣ 28ಎ, ಉಪ ಪ್ರಕರಣ 1ರ ಅನ್ವಯ ಪ್ರದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ, ಅಶೋಕ್‌ ಕುಮಾರ್‌.ಚ.ಮನೋಲಿ, ವಾಣಿಜ್ಯ ತೆರಿಗೆಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು ಆದ 
ನಾನು, ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಳಾಂತರಿಸಲು ಆದೇಶ ಹೊಡಡಿಸಿರುತ್ತೇನೆ. 

ಪಿ.ಆರ್‌. 81 ವಾಣಿಜ್ಯ ತೆರಿಗೆಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು. 
ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರು ಶಿವಮೊಗ್ಗ ರವರ ನಡುವಳಿಕೆಗಳು 
ವಿಷಯ: ಸಮಾಪನಾ ಆದೇಶಿತ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಉಂಬ್ಲೇಬೈಲು, 
ಶಿವಮೊಗ್ಗ ತಾಲ್ಲೂಕು, ಶಿವಮೊಗ್ಗ ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸ. ಸಂ. ಗಳ ಉಪ ನಿಬಂಧಕರು, ಶಿವಮೊಗ್ಗರವರ ಆದೇಶ ನಂ ಡಿಆರ್‌ಎಸ್‌/ ಕಾನೂನು! 3/ ಎಲ್‌ಕ್ಕೂಡಿ/ 
14/ 03-04 ದಿನಾಂಕ: 30-6-2003. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರ ಪತ್ರ ನಂ ಎಆರ್‌ 24/ ಸಮಾಪನೆ! 03-04 
ದಿನಾಂಕ: 30-12-2003. 
ಪ್ರಸ್ತಾವನೆ: 

ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಉಂಬ್ಳೈೇಬೈಲು, ಶಿವಮೊಗ್ಗ ತಾಲ್ಲೂಕು ಈ ಸಂಘವು 
ಶಿವಮೊಗ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಕಾರ್ಯಾಲಯದ ಸಂಖ್ಯೆ ಎಆರ್‌ 24 
ನೊಂದಣಿ! 30007/2001-02 ದಿನಾಂಕ: 24-8-2001 ರಲ್ಲಿ ನೊಂದಣಿಯಾಗಿರುತ್ತದೆ. ಈ ಸಂಘವು ನಿಷ್ಕ್ರಿಯಗೊಂಡಿರುವ ಬಗ್ಗೆ ಶಿವಮೊಗ್ಗ 
ಉಪ ವಿಭಾಗದ ಸ.ಸಂ.ಗಳ ಸಹಾಯಕ ನಿಬಂಧಕರು ಶಿವಮೊಗ್ಗರವರ ಪತ್ರ ನಂ. ಎಆರ್‌. 24 ಸಮಾಪನೆ! ಸಿಆರ್‌.51/ 2002-03 
ದಿನಾಂಕ: 23-5-2003 ರಲ್ಲಿ ವರದಿ ಪ್ರಾಪ್ತವಾಗಿರುವುದರಿಂದ, ಉಲ್ಲೇಖ (1 ರಲ್ಲಿಯ ಆದೇಶದಲ್ಲಿ, ಈ ಸಂಘವನ್ನು 
ಸಮಾಪನೆಗೊಳಿಸಿದ್ದು, ಶ್ರೀ ಹೆಚ್‌ ಎಸ್‌ ಸತೀಶ್‌ ದ್ವಿ.ದ.ಸ ಸ.ಸಂ.ಗಳ ಸಹಾಯಕ ನಿಬಂಧಕರ ಕಛೇರಿ, ಶಿವಮೊಗ್ಗ ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ ಸಹಕಾರ ಸಂಘದ ಪ್ರಭಾರವನ್ನು ದಿನಾಂಕ: 2-8-2003 
ರಂದು ವಹಿಸಿಕೊಂಡಿರುತ್ತಾರೆ. ಈ ಸಂಘವು ಪ್ರಾರಂಭ ಹಂತದಲ್ಲಿ ಸ್ಥಗಿತಗೊಂಡು ಪ್ರಥಮ ಸರ್ವ ಸದಸ್ಯರ ಸಭೆ ನಡೆಸದೆ 
ಕಾರ್ಯಾಚರಣೆಯನ್ನು ಪ್ರಾರಂಭಿಸಿರುವುದಿಲ್ಲ. ಇದರಿಂದ ಪ್ರಾರಂಭದಿಂದಲೆ ಈ ಸಂಘವು ನಿಷ್ಕ್ರಿಯಗೊಂಡಿದೆ ಮತ್ತು ಪ್ರಾರಂಭದಲ್ಲಿ 
ಸಂಗ್ರಹಿಸಿದ ಷೇರು ಹಣವನ್ನು ಸದಸ್ಯರಿಗೆ ವಾಪಸ್ಸು ಮಾಡಿರುವುದರಿಂದ ಈ ಸಂಘದಲ್ಲಿ ಆಸ್ತಿ ಜವಾಬ್ದಾರಿ ಶೂನ್ಯವಾಗಿದೆ ಎಂದು ಉಲ್ಲೇಖ 
(2ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ ಹಾಗೂ ನೊಂದಣಿ ರದ್ದತಿಗೆ ಕೋರಿರುತ್ತಾರೆ. 

ಈ ಎಲ್ಲಾ ಹಿನ್ನೆಲೆಯಲ್ಲಿ ಮತ್ತು ಸ.ಸಂ.ಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ರವರ ಶಿಫಾರಸ್‌ 
ಆಧಾರದ ಮೇಲೆ ಈ ಸಂಘದ ಅಸ್ತಿತ್ವದಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ದೃಢಪಟ್ಟಿದ್ದು, ಈ ಸಂಘದ ನೊಂದಣಿ ಸಂಖ್ಯೆಯನ್ನು 
ರದ್ದು ಗೊಳಿಸುವುದು ಸೂಕ್ತ ಎಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ನಂ. ಡಿಆರ್‌ಎಸ್‌/ ಕಾನೂನು! ಎಲ್‌ಕ್ಕೂಡಿ! 14/2003-04, ದಿನಾಂಕ: 31ನೇ ಡಿಸೆಂಬರ್‌ 2003 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ನಂ. ಸಿಎಂಡಬ್ಲೂ! 69/ 
ಸಿಎಲ್‌ಎಂ/ 2001 ದಿನಾಂಕ: 21-11-2001 ರಲ್ಲಿಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೆ. ಈಶ್ವರಸ್ವಾಮಿ, ಸಹಕಾರ ಸಂಘಗಳ 
ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು, ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿಯಮಿತ, 
ಉಂಬ್ಬೇಬೈಲು, ಶಿವಮೊಗ್ಗ ತಾಲ್ಲೂಕು, ಶಿವಮೊಗ್ಗ ಇದರ ನೊಂದಣಿ ಸಂಖ್ಯೆ: ಎಆರ್‌ 24 ನೊಂದಣಿ! 30007/ 2001-02 ದಿನಾಂಕ: 
24-8-2001 ಇದನ್ನು ರದ್ದುಪಡಿಸಿ ಆದೇಶಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಈ ಸಂಘದ ಕಾರ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ ಎಂದು 
ಹಾಗೂ ಈ ಸಂಘವು ಅಸ್ತಿತ್ವದಲ್ಲಿಲ್ಲವೆಂದು, ಈ ಸಂಘಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ಸ.ಸಂ.ಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ 31-12-2003 ರಂದು ನನ್ನ ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ನೀಡಿದೆ. 

ಕೆ. ಈಶ್ವರಸ್ವಾಮಿ 
ಪಿ.ಆರ್‌. 91 ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೫೩ 





ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರ ಕಛೇರಿ 

ವಿಷಯ: ಸಮಾಪನೆಯಲ್ಲಿರುವ ಲಕ್ಷ್ಮೀಪುರ ಕಮ್ಯೂನಿಟಿ ಇರಿಗೇಷನ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ. ಲಕ್ಷ್ಮೀಪುರ, 
ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು ಇದರ ನೋಂದಣಿ ರದ್ದತಿ ಬಗ್ಗೆ. 

ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಪತ್ರ ಸಂಖ್ಯೆ:ಸನಿಬೆ:44:ಸಮಾಪನೆ:67: 

2003-04 ದಿನಾಂಕ:26-12-2003. 
2. ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ಕ್ರಮಾಂಕ:ಸಿಡಿಓ:ಬೆಂಉತಾ:ಸಮಾಪನೆ:2003-04 ದಿನಾಂಕ:26.12.2003. 
3. ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ:ಡಿಆರ್‌ಬಿ-1:ಎಲ್‌ಕ್ಕೂಡಿ:4:99-2000 ದಿನಾಂಕ:30-10-99. 
ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಉಲ್ಲೇಖದ ಪತ್ರದಲ್ಲಿ ಸಮಾಪನೆಗೊಂಡ 

ಲಕ್ಷಿ (ಪುರ ಕಮ್ಯೂನಿಟಿ ಇರಿಗೇಷನ್‌ ಕೋ-ಆಪರೇಟಿವ್‌ ಸೊಸೈಟಿ ಲ್ಯ ಲಕ್ಷ್ಮೀಪುರ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ 
ತಾಲ್ಲೂಕು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸಮಾಪನೆಗೊಂಡಿರುವ ಸಹಕಾರ ಸಂಘದಲ್ಲಿ 
ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಯಾವುದೇ ದಾರಿ ಇರುವುದಿಲ್ಲವೆಂದೂ ಸಹ ತಿಳಿಸುತ್ತಾ, ಈ ಸಹಕಾರ ಸಂಘವನ್ನು ಸಮಾಪನೆಯಲ್ಲಿ 
ಮುಂದುವರಿಸುವುದರಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲವೆಂದು ತಿಳಿಸಿ ಈ ಸಹಕಾರ ಸಂಘದ ನೋಂದಣಿ ರದ್ದತಿಗೆ ಶಿಫಾರಸ್ಸು 
ಮಾಡಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಹ ಸಂಘದ ಪ್ರಭಾರ ವಹಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ನೋಂದಾಯಿತ ವಿಳಾಸದಲ್ಲಿ ಸಂಘವು 

ಇಲ್ಲದಿರುವುದನ್ನು ಮನಗಂಡು ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡಿರುತ್ತಾರೆ. ಹಾಗೂ ಈ ರೀತಿಯ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ತಿಳಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿದ್ದು, ಉಲ್ಲೇಖದ ಪತ್ರದಲ್ಲಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರೂ ಸಹ ಒಪ್ಪಿ ನೋಂದಣಿ ರದ್ದುಪಡಿಸಲು ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕೆಳಕಂಡ ವಿವರಗಳು ವ್ಯಕ್ತವಾಗಿರುತ್ತವೆ. 

1) ಸಂಘದ ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಆ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗಾಗಲೀ ಅಥವಾ ಈ 
ಕಛೇರಿಗಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

2) ಸಹಕಾರ ಸಂಘಗಳ ಕಾಯಿದೆ ಕಲಂ 28ಎ ಮತ್ತು ನಿಯಮ 14 ರನ್ವಯ ಆಡಳಿತ ಮಂಡಳಿಗೆ ಚುನಾವಣೆ ಮಾಡಿರುವ 
ಬಗ್ಗೆಯಾಗಲೀ ಸಹಕಾರ ಸಂಘಗಳ ಕಾಯಿದೆ ಕಲಂ 29ಎ(5) 29(ಎಫ್‌)(7) ರ ಪ್ರಕಾರ ಚುನಾವಣೆಯಾದ ತರುವಾಯ 
ಪದಾಧಿಕಾರಿಗಳು ಆಯ್ಕೆಗೊಂಡ ಬಗ್ಗೆಯಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

3) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 29ಜಿ(6) ರನ್ವಯ ಸಂಘದ ಕಾರ್ಯದರ್ಶಿ ಪ್ರತಿ ಮಾಹೆ ಮುಗಿದ 
15 ದಿನಗಳೊಳಗಾಗಿ ನಗದು ಪುಸ್ತಕದ ಉದ್ಭತ ಭಾಗದ ದೃಢೀಕೃತ ಪ್ರತಿಯನ್ನು ಹಾಗೂ ಆಡಳಿತ ಮಂಡಳಿ ಸಭೆ/ವಾರ್ಷಿಕ 
ಮಹಾಸಭೆಯ ದೃಢೀಕೃತ ನಡವಳಿಕೆಯ ಪ್ರತಿಯನ್ನು ಸಭೆ ನಡೆದ 15 ದಿವಸಗಳೊಳಗಾಗಿ ಸಂಬಂಧಪಟ್ಟ ನಿಬಂಧಕರಿಗೆ 
ಸಲ್ಲಿಸಬೇಕಾಗುವುದು, ಸಲ್ಲಿಸಿರುವುದಿಲ್ಲ. 

4) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 63(0(ಎ) ರನ್ವಯ ಸಹಕಾರ ವರ್ಷ ಅಂತ್ಯಗೊಳ್ಳುವ 2 ತಿಂಗಳು 
ಮುಂಚಿತವಾಗಿ ಸಂಘದ ಲೆಕ್ಕಪತ್ರಗಳ ಆರ್ಥಿಕ ತಃಖ್ತೆಗಳನ್ನು ನಿಬಂಧಕರಿಗೆ ಕಳುಹಿಸಬೇಕಾಗಿದ್ದು ಇದುವರೆವಿಗೂ 
ಕಳುಹಿಸಿರುವುದಿಲ್ಲ. 

5) ಪ್ರತಿ ವರ್ಷವೂ ಇಲಾಖೆಗೆ ವಾರ್ಷಿಕ ಅಂಕಿ-ಅಂಶ ತಃಖ್ರೆಗಳನ್ನು ಸಲ್ಲಿಸಬೇಕಾಗಿದ್ದು, ಹಲವಾರು ವರ್ಷಗಳಿಂದ 
ಸಲ್ಲಿಸಿರುವುದಿಲ್ಲ. 

6 ಸಂಘವು ಸದಸ್ಯರುಗಳ ಏಳಿಗೆಗಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಮಾಹಿತಿಯನ್ನು 
ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. 

ಮೇಲೆ ವಿವರಿಸಿರುವ ಅಂಶಗಳನ್ನು ಅವಲೋಕಿಸಿದಾಗ ಲಕ್ಷ್ಮೀಪುರ ಕಮ್ಯೂನಿಟಿ ಇರಿಗೇಷನ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ 

ಲಕ್ಷ್ಮೀಪುರ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು ಇದು ಹಲವಾರು ವರ್ಷಗಳಿಂದ ನಿಷ್ಕ್ರಿಯಗೊಂಡಿದ್ದು, ಸದರಿ 
ಸಂಘ ಅಸ್ತಿತ್ವದಲ್ಲಿದೆ ಎಂಬ ಬಗ್ಗೆ ಮತ್ತು ಇದರ ಲೆಕ್ಕ ಪತ್ರಗಳು ಯಾರ ಬಳಿ ಇವೆ ಎಂಬ ಬಗ್ಗೆ ಯಾವುದೇ ರೀತಿಯ ಮಾಹಿತಿ 
ಇಲ್ಲದಿರುವುದಕ್ಕೆ ಪರಿಣಾಮವಾಗಿ ಸಮಾಪಕರು ಸಹಕಾರ ಕಾಯ್ದೆ ಕಲಂ 72 ಮತ್ತು 74ರ ಪ್ರಕಾರ ಸಮಾಪನೆಗೊಳಿಸಲಾಗಿತ್ತು. ಅದರಂತೆ 
ಸಮಾಪನಾಧಿಕಾರಿಗಳು ಸ್ವಯಂಪ್ರಭಾರ ವಹಿಸಿಕೊಂಡು, ಸಹಕಾರ ಸಂಘಗಳ ನಿಯಮಾವಳಿಗಳ ನಿಯಮ 24 ಮತ್ತು 33 ರಲ್ಲಿ 
ವಿಧಿಸಿರುವಂತೆ ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯತೆ ಇಲ್ಲದಿರುವುದನ್ನು ಮನಗಾಣಲಾಗಿದೆ. ಸದರಿ ಸಂಘವನ್ನು 
ಮುಂದುವರಿಸುವುದರಿಂದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ರೀತಿಯ ಉಪಯೋಗ ಇಲ್ಲವೆಂದು 
ಸಮಾಪನಾಧಿಕಾರಿಗಳು ತೀರ್ಮಾನಕ್ಕೆ ಬಂದಿರುತ್ತಾರೆ. ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು 
ಇವರು ಈ ಸಹಕಾರ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುವುದರಿಂದ ಹಾಗೂ ತತ್ಸಂಬಂಧವಾದ ಎಲ್ಲಾ 
ಅಂಶಗಳನ್ನು ಪರಿಗಣಿಸಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಮೇಲ್ಕಂಡ ಲಭ್ಯವಿರುವ ಈ ದಾಖಲಾತಿಗಳ ಆಧಾರದ 
ಮೇಲೆ ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಬಹುದೆಂಬ ಅಭಿಪ್ರಾಯಕ್ಕೆ ಬಂದು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


(8 


೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಆದೇಶ 
ಕ್ರಮಾಂಕ:ಡಿಆರ್‌ಬಿ-1:ನೋಂ.ರದ್ದತಿ:12:2003-04, ದಿನಾಂಕ: 31ನೇ ಡಿಸೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ:4-5-94 ಮತ್ತು 13-1-97ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ.ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ:ಎಆರ್‌ಬಿ:ಜಿಐ:1317:1985 ದಿನಾಂಕ:16-04-1986ರಲ್ಲಿ ನೋಂದಣಿಯಾಗಿದ್ದ ಲಕ್ಷ್ಮೀಪುರ ಕಮ್ಯೂನಿಟಿ 
ಇರಿಗೇಷನ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ಲಕ್ಷ್ಮೀಪುರ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು ಈ ಸಂಘದ 
ನೋಂದಣಿಯನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ದಿನದಿಂದ ಈ ಸಂಘವು ಕಾರ್ಪೊರೇಟ್‌ 
ಬಾಡಿಯಾಗಿರುವ ಅಸ್ತಿತ್ವವನ್ನು ಕಳೆದುಕೊಂಡಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ:31-12-2003 ರಂದು 

ಹೊರಡಿಸಲಾಗಿದೆ. 
ಪಿ.ಆರ್‌. 84 ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರ ಕಛೇರಿ 
ವಿಷಯ: ಸಮಾಪನೆಯಲ್ಲಿರುವ ಬಸೆಟ್ಟಿಪೇಟೆ ಸಿಲ್ಕ್‌ ಹ್ಯಾಂಡ್‌ಲೂಂ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.ಎ-73, 
ದೇವರಾಜ ಮಾರ್ಕೆಟ್‌, ಜೆ.ಸಿ.ರಸ್ತೆ, ಬೆಂಗಳೂರು-02 ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಪತ್ರ ಸಂಖ್ಯೆ:ಸನಿಬೆ:44:ಸಮಾಪನೆ:68: 
2003-04 ದಿನಾಂಕ:26-12-2003. 
2. ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ದಿನಾಂಕ:23.12.2003. 
3. ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ:ಡಿಆರ್‌ಬಿ-1:ಸಮಾಪನೆ:4:99-2000 ದಿನಾಂಕ:30-10-99. 
ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಉಲ್ಲೇಖದ ಪತ್ರದಲ್ಲಿ ಸಮಾಪನೆಗೊಂಡ 

ಬಸೆಟ್ಟಿಪೇಟೆ ಸಿಲ್ಕ್‌ ಹ್ಯಾಂಡ್‌ಲೂಂ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.ಎ-73, ದೇವರಾಜ ಮಾರ್ಕೆಟ್‌, ಜೆ.ಸಿ. ರಸ್ತೆ, 
ಬೆಂಗಳೂರು-02 ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸಮಾಪನೆಗೊಂಡಿರುವ ಸಹಕಾರ 
ಸಂಘದಲ್ಲಿ ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಯಾವುದೇ ದಾರಿ ಇರುವುದಿಲ್ಲವೆಂದೂ ಸಹ ತಿಳಿಸುತ್ತಾ, ಈ ಸಹಕಾರ ಸಂಘವನ್ನು 
ಸಮಾಪನೆಯಲ್ಲಿ ಮುಂದುವರಿಸುವುದರಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲವೆಂದು ತಿಳಿಸಿ ಈ ಸಹಕಾರ ಸಂಘದ ನೋಂದಣಿ 
ರದ್ದತಿಗೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಹ ಸಂಘದ ಪ್ರಭಾರ ವಹಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ನೋಂದಾಯಿತ ವಿಳಾಸದಲ್ಲಿ ಸಂಘವು 

ಇಲ್ಲದಿರುವುದನ್ನು ಮನಗಂಡು ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡಿರುತ್ತಾರೆ. ಹಾಗೂ ಈ ರೀತಿಯ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ತಿಳಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿದ್ದು, ಉಲ್ಲೇಖದ ಪತ್ರದಲ್ಲಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರೂ ಸಹ ಒಪ್ಪಿ ನೋಂದಣಿ ರದ್ದುಪಡಿಸಲು ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕೆಳಕಂಡ ವಿವರಗಳು ವ್ಯಕ್ತವಾಗಿರುತ್ತವೆ. 

1) ಸಂಘದ ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಆ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗಾಗಲೀ ಅಥವಾ ಈ 
ಕಛೇರಿಗಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

2) ಸಹಕಾರ ಸಂಘಗಳ ಕಾಯಿದೆ ಕಲಂ 28ಎ ಮತ್ತು ನಿಯಮ 14 ರನ್ವಯ ಆಡಳಿತ ಮಂಡಳಿಗೆ ಚುನಾವಣೆ ಮಾಡಿರುವ 
ಬಗ್ಗೆಯಾಗಲೀ ಸಹಕಾರ ಸಂಘಗಳ ಕಾಯಿದೆ ಕಲಂ 29ಎ(5) 29(ಎಫ್‌)(7) ರ ಪ್ರಕಾರ ಚುನಾವಣೆಯಾದ ತರುವಾಯ 
ಪದಾಧಿಕಾರಿಗಳು ಆಯ್ಕೆಗೊಂಡ ಬಗ್ಗೆಯಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

3) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 29ಜಿ(6) ರನ್ವಯ ಸಂಘದ ಕಾರ್ಯದರ್ಶಿ ಪ್ರತಿ ಮಾಹೆ ಮುಗಿದ 
15 ದಿನಗಳೊಳಗಾಗಿ ನಗದು ಪುಸ್ತಕದ ಉದ್ಭತ ಭಾಗದ ದೃಢೀಕೃತ ಪ್ರತಿಯನ್ನು ಹಾಗೂ ಆಡಳಿತ ಮಂಡಳಿ ಸಭೆ/ವಾರ್ಷಿಕ 
ಮಹಾಸಭೆಯ ದೃಢೀಕೃತ ನಡವಳಿಕೆಯ ಪ್ರತಿಯನ್ನು ಸಭೆ ನಡೆದ 15 ದಿವಸಗಳೊಳಗಾಗಿ ಸಂಬಂಧಪಟ್ಟ ನಿಬಂಧಕರಿಗೆ 
ಸಲ್ಲಿಸಬೇಕಾಗುವುದು, ಸಲ್ಲಿಸಿರುವುದಿಲ್ಲ. 

4) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 63(4(ಎ) ರನ್ವಯ ಸಹಕಾರ ವರ್ಷ ಅಂತ್ಯಗೊಳ್ಳುವ 2 ತಿಂಗಳು 
ಮುಂಚಿತವಾಗಿ ಸಂಘದ ಲೆಕ್ಕಪತ್ರಗಳ ಆರ್ಥಿಕ ತಃಖ್ತೆಗಳನ್ನು ನಿಬಂಧಕರಿಗೆ ಕಳುಹಿಸಬೇಕಾಗಿದ್ದು ಇದುವರೆವಿಗೂ 
ಕಳುಹಿಸಿರುವುದಿಲ್ಲ. 

5) ಪ್ರತಿ ವರ್ಷವೂ ಇಲಾಖೆಗೆ ವಾರ್ಷಿಕ ಅಂಕಿ-ಅಂಶ ತಃಖ್ರೆಗಳನ್ನು ಸಲ್ಲಿಸಬೇಕಾಗಿದ್ದು, ಹಲವಾರು ವರ್ಷಗಳಿಂದ 
ಸಲ್ಲಿಸಿರುವುದಿಲ್ಲ. 


(8 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೫೫ 





6) ಸಂಘವು ಸದಸ್ಯರುಗಳ ಏಳಿಗೆಗಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಮಾಹಿತಿಯನ್ನು 
ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. 
ಮೇಲೆ ವಿವರಿಸಿರುವ ಅಂಶಗಳನ್ನು ಅವಲೋಕಿಸಿದಾಗ ಬಸೆಟ್ಟಿಪೇಟೆ ಸಿಲ್ಕ್‌ ಹ್ಯಾಂಡ್‌ಲೂಂ ಕೋ-ಆಪರೇಟಿವ್‌ ಸೊಸೈಟಿ ಲಿ. 
ನಂ.ಎ-73, ದೇವರಾಜ ಮಾರ್ಕೆಟ್‌, ಜೆ.ಸಿ.ರಸ್ತೆ, ಬೆಂಗಳೂರು-02 ಇದು ಹಲವಾರು ವರ್ಷಗಳಿಂದ ನಿಷ್ಕ್ರಿಯಗೊಂಡಿದ್ದು, ಸದರಿ ಸಂಘ 
ಅಸ್ತಿತ್ವದಲ್ಲಿದೆ ಎಂಬ ಬಗ್ಗೆ ಮತ್ತು ಇದರ ಲೆಕ್ಕ ಪತ್ರಗಳು ಯಾರ ಬಳಿ ಇವೆ ಎಂಬ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದಿರುವುದಕ್ಕೆ 
ಪರಿಣಾಮವಾಗಿ ಸಮಾಪಕರು ಸಹಕಾರ ಕಾಯ್ದೆ ಕಲಂ 72 ಮತ್ತು 74ರ ಪ್ರಕಾರ ಸಮಾಪನೆ ಗೊಳಿಸಲಾಗಿತ್ತು. ಅದರಂತೆ 
ಸಮಾಪನಾಧಿಕಾರಿಗಳು ಸ್ವಯಂಪ್ರಭಾರ ವಹಿಸಿಕೊಂಡು, ಸಹಕಾರ ಸಂಘಗಳ ನಿಯಮಾವಳಿಗಳ ನಿಯಮ 24 ಮತ್ತು 33 ರಲ್ಲಿ 
ವಿಧಿಸಿರುವಂತೆ ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯತೆ ಇಲ್ಲದಿರುವುದನ್ನು ಮನಗಾಣಲಾಗಿದೆ. ಸದರಿ ಸಂಘವನ್ನು 
ಮುಂದುವರಿಸುವುದರಿಂದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ರೀತಿಯ ಉಪಯೋಗ ಇಲ್ಲವೆಂದು 
ಸಮಾಪನಾಧಿಕಾರಿಗಳು ತೀರ್ಮಾನಕ್ಕೆ ಬಂದಿರುತ್ತಾರೆ. ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು 
ಇವರು ಈ ಸಹಕಾರ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುವುದರಿಂದ ಹಾಗೂ ತತ್ಸಂಬಂಧವಾದ ಎಲ್ಲಾ 
ಅಂಶಗಳನ್ನು ಪರಿಗಣಿಸಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಮೇಲ್ಕಂಡ ಲಭ್ಯವಿರುವ ಈ ದಾಖಲಾತಿಗಳ ಆಧಾರದ 
ಮೇಲೆ ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಬಹುದೆಂಬ ಅಭಿಪ್ರಾಯಕ್ಕೆ ಬಂದು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕ್ರಮಾಂಕ:ಡಿಆರ್‌ಬಿ-1:ನೋಂ.ರದ್ದತಿ:16:2003-04, ದಿನಾಂಕ: 31ನೇ ಡಿಸೆಂಬರ್‌ 2003 
ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ:4-5-94 ಮತ್ತು 13-1-97ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ.ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ:ಡಿಆರ್‌:238 ದಿನಾಂಕ:6-7-58ರಲ್ಲಿ ನೋಂದಣಿಯಾಗಿದ್ದ ಬಸೆಟ್ಟಿಪೇಟೆ ಸಿಲ್ಕ್‌ ಹ್ಯಾಂಡ್‌ಲೂಂ 
ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.ಎ-73, ದೇವರಾಜ ಮಾರ್ಕೆಟ್‌, ಜೆ.ಸಿ. ರಸ್ತೆ ಬೆಂಗಳೂರು-02 ಈ ಸಂಘದ ನೋಂದಣಿಯನ್ನು 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊಡಡಿಸಿರುತ್ತೇನೆ. ಈ ದಿನದಿಂದ ಈ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ 
ಅಸ್ತಿತ್ವವನ್ನು ಕಳೆದುಕೊಂಡಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ:31-12-2003 ರಂದು 
ಹೊರಡಿಸಲಾಗಿದೆ. 
ಪಿ.ಆರ್‌. 85 ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಕಛೇರಿ 
ವಿಷಯ: ಸಮಾಪನೆಯಲ್ಲಿರುವ ಪಾಂಚಜನ್ಯ ವಿದ್ಯಾಪೀಠ ಬಳಕೆದಾರರ ಸಹಕಾರ ಸಂಘ ನಿ. ರಾಜಾಜಿನಗರ 
ಬೆಂಗಳೂರು-10 ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಪತ್ರ ಸಂಖ್ಯೆ:ಸನಿಬೆ:44:ಸಮಾಪನೆ:67: 
2003-04 ದಿನಾಂಕ:31-12-2003. 
2. ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ಕ್ರಮಾಂಕ:ನಗರ ನಿರೀಕ್ಷಕರು:2:ರದ್ದತಿ:2003-04 ದಿನಾಂಕ:26.12.2003. 
3. ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ:ಡಿಆರ್‌ಬಿ-1:ಎಲ್‌ಕ್ಕೂಡಿ:4:99-2000 ದಿನಾಂಕ:31-10-99. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಉಲ್ಲೇಖದ ಪತ್ರದಲ್ಲಿ ಸಮಾಪನೆಗೊಂಡ 
ಪಾಂಚಜನ್ಯ ವಿದ್ಯಾಪೀಠ ಬಳಕೆದಾರರ ಸಹಕಾರ ಸಂಘ ನಿ., ರಾಜಾಜಿನಗರ ಬೆಂಗಳೂರು-10 ಈ ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸಮಾಪನೆಗೊಂಡಿರುವ ಸಹಕಾರ ಸಂಘದಲ್ಲಿ ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಯಾವುದೇ 
ದಾರಿ ಇರುವುದಿಲ್ಲವೆಂದೂ ಸಹ ತಿಳಿಸುತ್ತಾ, ಈ ಸಹಕಾರ ಸಂಘವನ್ನು ಸಮಾಪನೆಯಲ್ಲಿ ಮುಂದುವರಿಸುವುದರಿಂದ ಯಾರಿಗೂ 
ಪ್ರಯೋಜನವಾಗುವುದಿಲ್ಲವೆಂದು ತಿಳಿಸಿ ಈ ಸಹಕಾರ ಸಂಘದ ನೋಂದಣಿ ರದ್ದತಿಗೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸಮಾಪನಾಧಿಕಾರಿಗಳು ಸಹ ಸಂಘದ ಪ್ರಭಾರ ವಹಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ನೋಂದಾಯಿತ ವಿಳಾಸದಲ್ಲಿ ಸಂಘವು 
ಇಲ್ಲದಿರುವುದನ್ನು ಮನಗಂಡು ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡಿರುತ್ತಾರೆ. ಹಾಗೂ ಈ ರೀತಿಯ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ತಿಳಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿದ್ದು, ಉಲ್ಲೇಖದ ಪತ್ರದಲ್ಲಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರು ಸಹ ಒಪ್ಪಿ ನೋಂದಣಿ ರದ್ದುಪಡಿಸಲು ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕೆಳಕಂಡ ವಿವರಗಳು ವ್ಯಕ್ತವಾಗಿರುತ್ತವೆ. 
1) ಸಂಘದ ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಆ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗಾಗಲೀ ಅಥವಾ ಈ 
ಕಛೇರಿಗಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 


೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





2) ಸಹಕಾರ ಸಂಘಗಳ ಕಾಯಿದೆ ಕಲಂ 28ಎ ಮತ್ತು ನಿಯಮ 14 ರನ್ವಯ ಆಡಳಿತ ಮಂಡಳಿಗೆ ಚುನಾವಣೆ ಮಾಡಿರುವ 
ಬಗ್ಗೆಯಾಗಲೀ ಸಹಕಾರ ಸಂಘಗಳ ಕಾಯಿದೆ ಕಲಂ 29ಎ(5) 29(ಎಫ್‌)(7) ರ ಪ್ರಕಾರ ಚುನಾವಣೆಯಾದ ತರುವಾಯ 
ಪದಾಧಿಕಾರಿಗಳು ಆಯ್ಕೆಗೊಂಡ ಬಗ್ಗೆಯಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 
3) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 29ಜಿ(6) ರನ್ವಯ ಸಂಘದ ಕಾರ್ಯದರ್ಶಿ ಪ್ರತಿ ಮಾಹೆ ಮುಗಿದ 
15 ದಿನಗಳೊಳಗಾಗಿ ನಗದು ಪುಸ್ತಕದ ಉದ್ಭತ ಭಾಗದ ದೃಢೀಕೃತ ಪ್ರತಿಯನ್ನು ಹಾಗೂ ಆಡಳಿತ ಮಂಡಳಿ ಸಭೆ/ವಾರ್ಷಿಕ 
ಮಹಾಸಭೆಯ ದೃಢೀಕೃತ ನಡವಳಿಕೆಯ ಪ್ರತಿಯನ್ನು ಸಭೆ ನಡೆದ 15 ದಿವಸಗಳೊಳಗಾಗಿ ಸಂಬಂಧಪಟ್ಟ ನಿಬಂಧಕರಿಗೆ 
ಸಲ್ಲಿಸಬೇಕಾಗುವುದು, ಸಲ್ಲಿಸಿರುವುದಿಲ್ಲ. 
4) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 63(4)(ಎ) ರನ್ವಯ ಸಹಕಾರ ವರ್ಷ ಅಂತ್ಯಗೊಳ್ಳುವ 2 ತಿಂಗಳು 
ಮುಂಚಿತವಾಗಿ ಸಂಘದ ಲೆಕ್ಕಪತ್ರಗಳ ಆರ್ಥಿಕ ತಃಖ್ತೆಗಳನ್ನು ನಿಬಂಧಕರಿಗೆ ಕಳುಹಿಸಬೇಕಾಗಿದ್ದು ಇದುವರೆವಿಗೂ 
ಕಳುಹಿಸಿರುವುದಿಲ್ಲ. 
5) ಪ್ರತಿ ವರ್ಷವೂ ಇಲಾಖೆಗೆ ವಾರ್ಷಿಕ ಅಂಕಿ-ಅಂಶ ತಃಖ್ರೆಗಳನ್ನು ಸಲ್ಲಿಸಬೇಕಾಗಿದ್ದು, ಹಲವಾರು ವರ್ಷಗಳಿಂದ 
ಸಲ್ಲಿಸಿರುವುದಿಲ್ಲ. 
6 ಸಂಘವು ಸದಸ್ಯರುಗಳ ಏಳಿಗೆಗಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಮಾಹಿತಿಯನ್ನು 
ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. 
ಮೇಲೆ ವಿವರಿಸಿರುವ ಅಂಶಗಳನ್ನು ಅವಲೋಕಿಸಿದಾಗ ಪಾಂಚಜನ್ಯ ವಿದ್ಯಾಪೀಠ ಬಳಕೆದಾರರ ಸಹಕಾರ ಸಂಘ ನಿ., 
ರಾಜಾಜಿನಗರ ಬೆಂಗಳೂರು-10 ಇದು ಹಲವಾರು ವರ್ಷಗಳಿಂದ ನಿಷ್ಕ್ರಿಯಗೊಂಡಿದ್ದು, ಸದರಿ ಸಂಘ ಅಸ್ತಿತ್ವದಲ್ಲಿದೆ ಎಂಬ ಬಗ್ಗೆ ಮತ್ತು 
ಇದರ ಲೆಕ್ಕ ಪತ್ರಗಳು ಯಾರ ಬಳಿ ಇವೆ ಎಂಬ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದಿರುವುದಕ್ಕೆ ಪರಿಣಾಮವಾಗಿ ಸಮಾಪಕರು 
ಸಹಕಾರ ಕಾಯ್ದೆ ಕಲಂ 72 ಮತ್ತು 74ರ ಪ್ರಕಾರ ಸಮಾಪನೆ ಗೊಳಿಸಲಾಗಿತ್ತು. ಅದರಂತೆ ಸಮಾಪನಾಧಿಕಾರಿಗಳು ಸ್ವಯಂಪ್ರಭಾರ 
ವಹಿಸಿಕೊಂಡು, ಸಹಕಾರ ಸಂಘಗಳ ನಿಯಮಾವಳಿಗಳ ನಿಯಮ 24 ಮತ್ತು 33 ರಲ್ಲಿ ವಿಧಿಸಿರುವಂತೆ ಸಮಾಪನಾ ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಲು ಸಾಧ್ಯತೆ ಇಲ್ಲದಿರುವುದನ್ನು ಮನಗಾಣಲಾಗಿದೆ. ಸದರಿ ಸಂಘವನ್ನು ಮುಂದುವರಿಸುವುದರಿಂದ ಸದಸ್ಯರಿಗಾಗಲೀ ಅಥವಾ 
ಸಾರ್ವಜನಿಕರಿಗಾಗಲೀ ಯಾವುದೇ ರೀತಿಯ ಉಪಯೋಗ ಇಲ್ಲವೆಂದು ಸಮಾಪನಾಧಿಕಾರಿಗಳು ತೀರ್ಮಾನಕ್ಕೆ ಬಂದಿರುತ್ತಾರೆ. ಹಾಗೂ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರು ಈ ಸಹಕಾರ ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಶಿಫಾರಸ್ಸು ಮಾಡಿರುವುದರಿಂದ ಹಾಗೂ ತತ್ಸಂಬಂಧವಾದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 75ರನ್ವಯ ಮೇಲ್ಕಂಡ ಲಭ್ಯವಿರುವ ಈ ದಾಖಲಾತಿಗಳ ಆಧಾರದ ಮೇಲೆ ಸದರಿ ಸಂಘದ ನೋಂದಣಿಯನ್ನು 
ರದ್ದುಪಡಿಸಬಹುದೆಂಬ ಅಭಿಪ್ರಾಯಕ್ಕೆ ಬಂದು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕ್ರಮಾಂಕ:ಡಿಆರ್‌ಬಿ-1:ನೋಂ.ರದ್ದತಿ:17:2003-04, ದಿನಾಂಕ: 31ನೇ ಡಿಸೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ:4-5-94 ಮತ್ತು 13-1-97ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ.ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ:ಎಆರ್‌ಬಿ-1:44:ಆರ್‌ಇಜಿಎನ್‌:19736:93-94 ದಿನಾಂಕ:19-09-93ರಲ್ಲಿ ನೋಂದಣಿಯಾಗಿದ್ದ ಪಾಂಚಜನ್ಯ 
ವಿದ್ಯಾಪೀಠ ಬಳಕೆದಾರರ ಸಹಕಾರ ಸಂಘ ನಿ., ರಾಜಾಜಿನಗರ ಬೆಂಗಳೂರು-10 ಈ ಸಂಘದ ನೋಂದಣಿಯನ್ನು ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ದಿನದಿಂದ ಈ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ ಅಸ್ತಿತ್ವವನ್ನು 
ಕಳೆದುಕೊಂಡಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ:31-12-2003 ರಂದು 

ಹೊರಡಿಸಲಾಗಿದೆ. 
ಪಿ.ಆರ್‌. 86 ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಕಛೇರಿ 
ವಿಷಯ: ಸಮಾಪನೆಯಲ್ಲಿರುವ ಜನತಾ ಹ್ಯಾಂಡ್‌ಲೂಂ ವೀವರ್ಸ್‌ ಸಹಕಾರ ಸಂಘ ನಿ., ಮಾಗಡಿ ರಸ್ತೆ, ಬೆಂಗಳೂರು-23 
ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಪತ್ರ ಸಂಖ್ಯೆ:ಸನಿಬೆ:44:ಸಮಾಪನೆ:70: 
2003-04 ದಿನಾಂಕ:26-12-2003. 
2. ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ಕ್ರಮಾಂಕ:ಸಸನಿಬೆದ-1:32:2003-04 ದಿನಾಂಕ:23.12.2003. 
3. ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ:ಡಿಆರ್‌ಬಿ-1:ಎಲ್‌ಕ್ಕೂಡಿ:4:99-2000 ದಿನಾಂಕ:30-10-99. 
ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಉಲ್ಲೇಖದ ಪತ್ರದಲ್ಲಿ ಸಮಾಪನೆಗೊಂಡ 

ಜನತಾ ಹ್ಯಾಂಡ್‌ಲೂಂ ವೀವರ್ಸ್‌ ಸಹಕಾರ ಸಂಘ ನಿ., ಮಾಗಡಿ ರಸ್ತೆ, ಬೆಂಗಳೂರು-23 ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 


4 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೫೭ 





ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸಮಾಪನೆಗೊಂಡಿರುವ ಸಹಕಾರ ಸಂಘದಲ್ಲಿ ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಯಾವುದೇ ದಾರಿ 
ಇರುವುದಿಲ್ಲವೆಂದೂ ಸಹ ತಿಳಿಸುತ್ತಾ ಈ ಸಹಕಾರ ಸಂಘವನ್ನು ಸಮಾಪನೆಯಲ್ಲಿ ಮುಂದುವರಿಸುವುದರಿಂದ ಯಾರಿಗೂ 
ಪ್ರಯೋಜನವಾಗುವುದಿಲ್ಲವೆಂದು ತಿಳಿಸಿ ಈ ಸಹಕಾರ ಸಂಘದ ನೋಂದಣಿ ರದ್ದತಿಗೆ ಶಿಫಾರಸ್ಸು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಹ ಸಂಘದ ಪ್ರಭಾರ ವಹಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ನೋಂದಾಯಿತ ವಿಳಾಸದಲ್ಲಿ ಸಂಘವು 
ಇಲ್ಲದಿರುವುದನ್ನು ಮನಗಂಡು ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡಿರುತ್ತಾರೆ. ಹಾಗೂ ಈ ರೀತಿಯ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ತಿಳಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿದ್ದು, ಉಲ್ಲೇಖದ ಪತ್ರದಲ್ಲಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರು ಸಹ ಒಪ್ಪಿ ನೋಂದಣಿ ರದ್ದುಪಡಿಸಲು 
ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕೆಳಕಂಡ ವಿವರಗಳು ವ್ಯಕ್ತವಾಗಿರುತ್ತವೆ. 
1) ಸಂಘದ ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಆ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗಾಗಲೀ ಅಥವಾ ಈ 
ಕಛೇರಿಗಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 
2) ಸಹಕಾರ ಸಂಘಗಳ ಕಾಯಿದೆ ಕಲಂ 28ಎ ಮತ್ತು ನಿಯಮ 14 ರನ್ವಯ ಆಡಳಿತ ಮಂಡಳಿಗೆ ಚುನಾವಣೆ ಮಾಡಿರುವ 
ಬಗ್ಗೆಯಾಗಲೀ ಸಹಕಾರ ಸಂಘಗಳ ಕಾಯಿದೆ ಕಲಂ 29ಎ(5) 29(ಎಫ್‌)(7) ರ ಪ್ರಕಾರ ಚುನಾವಣೆಯಾದ ತರುವಾಯ 
ಪದಾಧಿಕಾರಿಗಳು ಆಯ್ಕೆಗೊಂಡ ಬಗ್ಗೆಯಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 
3) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 29ಜಿ(6) ರನ್ವಯ ಸಂಘದ ಕಾರ್ಯದರ್ಶಿ ಪ್ರತಿ ಮಾಹೆ ಮುಗಿದ 
15 ದಿನಗಳೊಳಗಾಗಿ ನಗದು ಪುಸ್ತಕದ ಉದ್ಭತ ಭಾಗದ ದೃಢೀಕೃತ ಪ್ರತಿಯನ್ನು ಹಾಗೂ ಆಡಳಿತ ಮಂಡಳಿ ಸಭೆ/ವಾರ್ಷಿಕ 
ಮಹಾಸಭೆಯ ದೃಢೀಕೃತ ನಡವಳಿಕೆಯ ಪ್ರತಿಯನ್ನು ಸಭೆ ನಡೆದ 15 ದಿವಸಗಳೊಳಗಾಗಿ ಸಂಬಂಧಪಟ್ಟ ನಿಬಂಧಕರಿಗೆ 
ಸಲ್ಲಿಸಬೇಕಾಗುವುದು, ಸಲ್ಲಿಸಿರುವುದಿಲ್ಲ. 
4) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 63(4(ಎ) ರನ್ವಯ ಸಹಕಾರ ವರ್ಷ ಅಂತ್ಯಗೊಳ್ಳುವ 2 ತಿಂಗಳು 
ಮುಂಚಿತವಾಗಿ ಸಂಘದ ಲೆಕ್ಕಪತ್ರಗಳ ಆರ್ಥಿಕ ತಃಖ್ರೆಗಳನ್ನು ನಿಬಂಧಕರಿಗೆ ಕಳುಹಿಸಬೇಕಾಗಿದ್ದು ಇದುವರೆವಿಗೂ 
ಕಳುಹಿಸಿರುವುದಿಲ್ಲ. 
5) ಪ್ರತಿ ವರ್ಷವೂ ಇಲಾಖೆಗೆ ವಾರ್ಷಿಕ ಅಂಕಿ-ಅಂಶ ತಃಖ್ರೆಗಳನ್ನು ಸಲ್ಲಿಸಬೇಕಾಗಿದ್ದು, ಹಲವಾರು ವರ್ಷಗಳಿಂದ 
ಸಲ್ಲಿಸಿರುವುದಿಲ್ಲ. 
6) ಸಂಘವು ಸದಸ್ಯರುಗಳ ಏಳಿಗೆಗಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಮಾಹಿತಿಯನ್ನು 
ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. 
ಮೇಲೆ ವಿವರಿಸಿರುವ ಅಂಶಗಳನ್ನು ಅವಲೋಕಿಸಿದಾಗ ಜನತಾ ಹ್ಯಾಂಡ್‌ಲೂಂ ವೀವರ್ಸ್‌ ಸಹಕಾರ ಸಂಘ ನಿ., ಮಾಗಡಿ ರಸ್ತೆ, 
ಬೆಂಗಳೂರು-23 ಇದು ಹಲವಾರು ವರ್ಷಗಳಿಂದ ನಿಷ್ಕ್ರಿಯಗೊಂಡಿದ್ದು, ಸದರಿ ಸಂಘ ಅಸ್ತಿತ್ವದಲ್ಲಿದೆ ಎಂಬ ಬಗ್ಗೆ ಮತ್ತು ಇದರ ಲೆಕ್ಕ 
ಪತ್ರಗಳು ಯಾರ ಬಳಿ ಇವೆ ಎಂಬ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದಿರುವುದಕ್ಕೆ ಪರಿಣಾಮವಾಗಿ ಸಮಾಪಕರು ಸಹಕಾರ ಕಾಯ್ದೆ 
ಕಲಂ 72 ಮತ್ತು 74ರ ಪ್ರಕಾರ ಸಮಾಪನೆಗೊಳಿಸಲಾಗಿತ್ತು. ಅದರಂತೆ ಸಮಾಪನಾಧಿಕಾರಿಗಳು ಸ್ವಯಂಪ್ರಭಾರ ವಹಿಸಿಕೊಂಡು, ಸಹಕಾರ 
ಸಂಘಗಳ ನಿಯಮಾವಳಿಗಳ ನಿಯಮ 24 ಮತ್ತು 33 ರಲ್ಲಿ ವಿಧಿಸಿರುವಂತೆ ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯತೆ 
ಇಲ್ಲದಿರುವುದನ್ನು ಮನಗಾಣಲಾಗಿದೆ. ಸದರಿ ಸಂಘವನ್ನು ಮುಂದುವರಿಸುವುದರಿಂದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ 
ಯಾವುದೇ ರೀತಿಯ ಉಪಯೋಗ ಇಲ್ಲವೆಂದು ಸಮಾಪನಾಧಿಕಾರಿಗಳು ತೀರ್ಮಾನಕ್ಕೆ ಬಂದಿರುತ್ತಾರೆ. ಹಾಗೂ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರು ಈ ಸಹಕಾರ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು 
ಮಾಡಿರುವುದರಿಂದ ಹಾಗೂ ತತ್ಸಂಬಂಧವಾದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ 
ಮೇಲ್ಕಂಡ ಲಭ್ಯವಿರುವ ಈ ದಾಖಲಾತಿಗಳ ಆಧಾರದ ಮೇಲೆ ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಬಹುದೆಂಬ ಅಭಿಪ್ರಾಯಕ್ಕೆ 
ಬಂದು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕ್ರಮಾಂಕ:ಡಿಆರ್‌ಬಿ-1:ನೋಂ.ರದ್ದತಿ:13:2003-04, ದಿನಾಂಕ: 31ನೇ ಡಿಸೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 70 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ:4-5-94 ಮತ್ತು 13-1-97ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ.ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ:ಎಆರ್‌ಬಿ-1:ಆರ್‌ಜಿಎನ್‌:9650:82-83 ದಿನಾಂಕ:25-11-81ರಲ್ಲಿ ನೋಂದಣಿಯಾಗಿದ್ದ ಜನತಾ ಹ್ಯಾಂಡ್‌ಲೂಂ 
ವೀವರ್ಸ್‌ ಸಹಕಾರ ಸಂಘ ನಿ., ಮಾಗಡಿ ರಸ್ತೆ, ಬೆಂಗಳೂರು-23 ಈ ಸಂಘದ ನೋಂದಣಿಯನ್ನು ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ದಿನದಿಂದ ಈ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ ಅಸ್ತಿತ್ವವನ್ನು ಕಳೆದುಕೊಂಡಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ:31-12-2003 ರಂದು 

ನೀಡಲಾಗಿದೆ. 
ಪಿ.ಆರ್‌. 87 ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 


೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರ ಕಛೇರಿ 
ವಿಷಯ: ಸಮಾಪನೆಯಲ್ಲಿರುವ ದಿ ಹೋಟೆಲ್‌ ಸಹಕಾರ ಸಂಘ ನಿ., ನಂ.173, ಆರ್ಕಾಟ್‌ ಶ್ರೀನಿವಾಸಾಚಾರ್‌ ರಸ್ತೆ, 
ಬೆಂಗಳೂರು-53 ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಪತ್ರ ಸಂಖ್ಯೆ:ಸನಿಬೆ:44:ಸಮಾಪನೆ:68: 
2003-04 ದಿನಾಂಕ:31-12-2003. 
2. ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ಕ್ರಮಾಂಕ:ನಗರ ನಿರೀಕ್ಷಕರು ಸಮಾ:ಹೋಟೆಲ್‌:2003-04 ದಿನಾಂಕ: 
26.12.2003. 
3. ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ:ಡಿಆರ್‌ಬಿ-1:ಎಲ್‌ಕ್ಕೂಡಿ:4:2000-01 ದಿನಾಂಕ:31-5-2001. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಉಲ್ಲೇಖದ ಪತ್ರದಲ್ಲಿ ಸಮಾಪನೆಗೊಂಡ ದಿ 
ಹೋಟೆಲ್‌ ಸಹಕಾರ ಸಂಘ ನಿ., ನಂ.173, ಆರ್ಕಾಟ್‌ ಶ್ರೀನಿವಾಸಾಚಾರ್‌ ರಸ್ತೆ, ಬೆಂಗಳೂರು-53 ಈ ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸಮಾಪನೆಗೊಂಡಿರುವ ಸಹಕಾರ ಸಂಘದಲ್ಲಿ ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಯಾವುದೇ 
ದಾರಿ ಇರುವುದಿಲ್ಲವೆಂದೂ ಸಹ ತಿಳಿಸುತ್ತಾ, ಈ ಸಹಕಾರ ಸಂಘವನ್ನು ಸಮಾಪನೆಯಲ್ಲಿ ಮುಂದುವರಿಸುವುದರಿಂದ ಯಾರಿಗೂ 
ಪ್ರಯೋಜನವಾಗುವುದಿಲ್ಲವೆಂದು ತಿಳಿಸಿ ಈ ಸಹಕಾರ ಸಂಘದ ನೋಂದಣಿ ರದ್ದತಿಗೆ ಶಿಫಾರಸ್ಸು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಹ ಸಂಘದ ಪೂರ್ಣ ಪ್ರಭಾರವನ್ನು ವಹಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಂಘವು 
ನೋಂದಾಯಿತ ವಿಳಾಸದಲ್ಲಿ ಇರುವುದಿಲ್ಲವೆಂದು ಸಂಘದ ಹಿಂದಿನ ಸಮಾಪನಾಧಿಕಾರಿಯವರು ಕೆಲವು ಪುಸ್ತಕಗಳನ್ನು ಮಾತ್ರ ಹಾಲಿ 
ಸಮಾಪನಾಧಿಕಾರಿಯವರಿಗೆ ನೀಡಿರುವುದಾಗಿ, ಸಂಘದ ಉಳಿತಾಯ ಖಾತೆಯಲ್ಲಿ ರೂ.5000 ಹಣವಿದ್ದು, ಈ ಹಣವನ್ನು 
ಉಪನಿಬಂಧಕರ ಪಿ.ಡಿ.ಖಾತೆಗೆ ಬಿ.ಡಿ.ಸಿ.ಸಿ. ಬ್ಯಾಂಕಿನಲ್ಲಿ ಜಮಾ ಮಾಡಿರುವುದಾಗಿ ತಿಳಿಸಿದ್ದಾರೆ. ಹಾಗೂ ಈ ಸಂಘದ ಯಾವುದೇ ಆಸ್ತಿ 
ಜವಾಬ್ದಾರಿಗಳು ಇರುವ ಬಗ್ಗೆ ಮಾಹಿತಿ ಇಲ್ಲವೆಂದು ತಿಳಿಸಿ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ತಿಳಿಸಿ 
ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿದ್ದು, ಉಲ್ಲೇಖದ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
1ನೇ ವಲಯ, ಬೆಂಗಳೂರು ಇವರು ಸಹ ಒಪ್ಪಿ ನೋಂದಣಿ ರದ್ದುಪಡಿಸಲು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕೆಳಕಂಡ ವಿವರಗಳು ವ್ಯಕ್ತವಾಗಿರುತ್ತವೆ. 

1) ಸಂಘದ ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಆ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗಾಗಲೀ ಅಥವಾ ಈ 
ಕಛೇರಿಗಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

2) ಸಹಕಾರ ಸಂಘಗಳ ಕಾಯಿದೆ ಕಲಂ 28ಎ ಮತ್ತು ನಿಯಮ 14 ರನ್ವಯ ಆಡಳಿತ ಮಂಡಳಿಗೆ ಚುನಾವಣೆ ಮಾಡಿರುವ 
ಬಗ್ಗೆಯಾಗಲೀ ಸಹಕಾರ ಸಂಘಗಳ ಕಾಯಿದೆ ಕಲಂ 29ಎ(5) 29(ಎಫ್‌)(7) ರ ಪ್ರಕಾರ ಚುನಾವಣೆಯಾದ ತರುವಾಯ 
ಪದಾಧಿಕಾರಿಗಳು ಆಯ್ಕೆಗೊಂಡ ಬಗ್ಗೆಯಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

3) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 29ಜಿ(6) ರನ್ವಯ ಸಂಘದ ಕಾರ್ಯದರ್ಶಿ ಪ್ರತಿ ಮಾಹೆ ಮುಗಿದ 
15 ದಿನಗಳೊಳಗಾಗಿ ನಗದು ಪುಸ್ತಕದ ಉದೃ್ಭತ ಭಾಗದ ದೃಢೀಕೃತ ಪ್ರತಿಯನ್ನು ಹಾಗೂ ಆಡಳಿತ ಮಂಡಳಿ ಸಭೆ/ವಾರ್ಷಿಕ 
ಮಹಾಸಭೆಯ ದೃಢೀಕೃತ ನಡವಳಿಕೆಯ ಪ್ರತಿಯನ್ನು ಸಭೆ ನಡೆದ 15 ದಿವಸಗಳೊಳಗಾಗಿ ಸಂಬಂಧಪಟ್ಟ ನಿಬಂಧಕರಿಗೆ 
ಸಲ್ಲಿಸಬೇಕಾಗುವುದು, ಸಲ್ಲಿಸಿರುವುದಿಲ್ಲ. 

4) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 63(0(ಎ) ರನ್ವಯ ಸಹಕಾರ ವರ್ಷ ಅಂತ್ಯಗೊಳ್ಳುವ 2 ತಿಂಗಳು 
ಮುಂಚಿತವಾಗಿ ಸಂಘದ ಲೆಕ್ಕಪತ್ರಗಳ ಆರ್ಥಿಕ ತಃಖ್ತೆಗಳನ್ನು ನಿಬಂಧಕರಿಗೆ ಕಳುಹಿಸಬೇಕಾಗಿದ್ದು ಇದುವರೆವಿಗೂ 
ಕಳುಹಿಸಿರುವುದಿಲ್ಲ. 

5) ಪ್ರತಿ ವರ್ಷವೂ ಇಲಾಖೆಗೆ ವಾರ್ಷಿಕ ಅಂಕಿ-ಅಂಶ ತಃಖ್ರೆಗಳನ್ನು ಸಲ್ಲಿಸಬೇಕಾಗಿದ್ದು, ಹಲವಾರು ವರ್ಷಗಳಿಂದ 
ಸಲ್ಲಿಸಿರುವುದಿಲ್ಲ. 

6) ಸಂಘವು ಸದಸ್ಯರುಗಳ ಏಳಿಗೆಗಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಮಾಹಿತಿಯನ್ನು 
ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. 

ಮೇಲೆ ವಿವರಿಸಿರುವ ಅಂಶಗಳನ್ನು ಅವಲೋಕಿಸಿದಾಗ ದಿ ಹೋಟೆಲ್‌ ಸಹಕಾರ ಸಂಘ ನಿ., ನಂ.173, ಆರ್ಕಾಟ್‌ 

ಶ್ರೀನಿವಾಸಾಚಾರ್‌ ರಸ್ತೆ, ಬೆಂಗಳೂರು-53 ಇದು ಹಲವಾರು ವರ್ಷಗಳಿಂದ ನಿಷ್ಕ್ರಿಯಗೊಂಡಿದ್ದು » ಸದರಿ ಸಂಘ ಅಸ್ತಿತ್ವದಲ್ಲಿದೆ ಎಂಬ ಬಗ್ಗೆ 
ಮತ್ತು ಇದರ ಲೆಕ್ಕ ಪತ್ರಗಳು ಯಾರ ಬಳಿ ಇವೆ ಎಂಬ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದಿರುವುದಕ್ಕೆ ಪರಿಣಾಮವಾಗಿ 
ಸಮಾಪಕರು ಸಹಕಾರ ಕಾಯ್ದೆ ಕಲಂ 72 ಮತ್ತು 74ರ ಪ್ರಕಾರ ಸಮಾಪನೆಗೊಳಿಸಲಾಗಿತ್ತು. ಅದರಂತೆ ಸಮಾಪನಾಧಿಕಾರಿಗಳು 
ಸ್ವಯಂಪ್ರಭಾರ ವಹಿಸಿಕೊಂಡು, ಹಾಗೂ ಸಹಕಾರ ಸಂಘಗಳ ನಿಯಮಾವಳಿಗಳ ನಿಯಮ 24 ಮತ್ತು 33 ರಲ್ಲಿ ವಿಧಿಸಿರುವಂತೆ 
ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯತೆ ಇಲ್ಲದಿರುವುದನ್ನು  ಮನಗಾಣಲಾಗಿದೆ. ಸದರಿ ಸಂಘವನ್ನು 
ಮುಂದುವರಿಸುವುದರಿಂದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ರೀತಿಯ ಉಪಯೋಗ ಇಲ್ಲವೆಂದು 
ಸಮಾಪನಾಧಿಕಾರಿಗಳು ತೀರ್ಮಾನಕ್ಕೆ ಬಂದಿರುತ್ತಾರೆ. ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು 
ಇವರು ಈ ಸಹಕಾರ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುವುದರಿಂದ ಹಾಗೂ ತತ್ಸಂಬಂಧವಾದ ಎಲ್ಲಾ 


(8 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೫೯ 





ಅಂಶಗಳನ್ನು ಪರಿಗಣಿಸಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಮೇಲ್ಕಂಡ ಲಭ್ಯವಿರುವ ಈ ದಾಖಲಾತಿಗಳ ಆಧಾರದ 
ಮೇಲೆ ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಬಹುದೆಂಬ ಅಭಿಪ್ರಾಯಕ್ಕೆ ಬಂದು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕ್ರಮಾಂಕ:ಡಿಆರ್‌ಬಿ-1:ನೋಂ.ರದ್ದತಿ:14:2003-04, ದಿನಾಂಕ: 31ನೇ ಡಿಸೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 70 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ:4-5-94 ಮತ್ತು 13-1-97ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ.ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ:ಡಿಆರ್‌ಬಿ:68 ದಿನಾಂಕ:2-9-1945ರಲ್ಲಿ ನೋಂದಣಿಯಾಗಿದ್ದ ದಿ ಹೋಟೆಲ್‌ ಸಹಕಾರ ಸಂಘ ನಿ., ನಂ.173, 
ಆರ್ಕಾಟ್‌ ಶ್ರೀನಿವಾಸಾಚಾರ್‌ ರಸ್ತೆ, ಬೆಂಗಳೂರು-53 ಈ ಸಂಘದ ನೋಂದಣಿಯನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ 
ಹೊಡಡಿಸಿರುತ್ತೇನೆ. ಈ ದಿನದಿಂದ ಈ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ ಅಸ್ತಿತ್ವವನ್ನು ಕಳೆದುಕೊಂಡಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ:31-12-2003 ರಂದು 

ನೀಡಲಾಗಿದೆ. 
ಪಿ.ಆರ್‌. 88 ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಕಛೇರಿ 
ವಿಷಯ: ಸಮಾಪನೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ಕಮ್ಯುನಿಟಿ ಇರಿಗೇಷನ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., 
ಬೆಂಗಳೂರು ಉತ್ತರ ತಾಲ್ಲೂಕು ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಪತ್ರ ಸಂಖ್ಯೆ:ಸನಿಬೆ:44:ಸಮಾಪನೆ:69: 
2003-04 ದಿನಾಂಕ:29-12-2003. 
2. ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ಕ್ರಮಾಂಕ:ಸಿಡಿಓ:ಬೆಂಉತಾ:ಸಮಾಪನೆ:2:2003-04 
ದಿನಾಂಕ:26.12.2003. 
3. ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ:ಡಿಆರ್‌ಬಿ-1:ಸಮಾಪನೆ:4:99-2000 ದಿನಾಂಕ:30-10-99. 
ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಉಲ್ಲೇಖದ ಪತ್ರದಲ್ಲಿ ಸಮಾಪನೆಗೊಂಡ 

ಶ್ರೀ ಆಂಜನೇಯ ಸ್ವಾಮಿ ಕಮ್ಯುನಿಟಿ ಇರಿಗೇಷನ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ಕೊಡಿಗೇಹಳ್ಳಿ ಕಾಲೋನಿ, ವಿಶ್ವನೀಡಂ ಅಂಚೆ, 
ಯಶವಂತಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು, ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಸಮಾಪನೆಗೊಂಡಿರುವ ಸಹಕಾರ ಸಂಘದಲ್ಲಿ ಆಸ್ತಿ ಜವಾಬ್ದಾರಿ ವಿಲೇವಾರಿಗೆ ಯಾವುದೇ ದಾರಿ ಇರುವುದಿಲ್ಲವೆಂದೂ ಸಹ 
ತಿಳಿಸುತ್ತಾ, ಈ ಸಹಕಾರ ಸಂಘವನ್ನು ಸಮಾಪನೆಯಲ್ಲಿ ಮುಂದುವರಿಸುವುದರಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲವೆಂದು ತಿಳಿಸಿ ಈ 
ಸಹಕಾರ ಸಂಘದ ನೋಂದಣಿ ರದ್ದತಿಗೆ ಶಿಫಾರಸ್ಸು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಹ ಸಂಘದ ಪ್ರಭಾರ ವಹಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ನೋಂದಾಯಿತ ವಿಳಾಸದಲ್ಲಿ ಸಂಘವು 

ಇಲ್ಲದಿರುವುದನ್ನು ಮನಗಂಡು ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡಿರುತ್ತಾರೆ. ಹಾಗೂ ಈ ರೀತಿಯ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ತಿಳಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿದ್ದು, ಉಲ್ಲೇಖದ ಪತ್ರದಲ್ಲಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರು ಸಹ ಒಪ್ಪಿ ನೋಂದಣಿ ರದ್ದುಪಡಿಸಲು 
ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕೆಳಕಂಡ ವಿವರಗಳು ವ್ಯಕ್ತವಾಗಿರುತ್ತವೆ. 

1) ಸಂಘದ ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಆ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗಾಗಲೀ ಅಥವಾ ಈ 
ಕಛೇರಿಗಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

2) ಸಹಕಾರ ಸಂಘಗಳ ಕಾಯಿದೆ ಕಲಂ 28ಎ ಮತ್ತು ನಿಯಮ 14 ರನ್ವಯ ಆಡಳಿತ ಮಂಡಳಿಗೆ ಚುನಾವಣೆ ಮಾಡಿರುವ 
ಬಗ್ಗೆಯಾಗಲೀ ಸಹಕಾರ ಸಂಘಗಳ ಕಾಯಿದೆ ಕಲಂ 29ಎ(5) 29(ಎಫ್‌)(7) ರ ಪ್ರಕಾರ ಚುನಾವಣೆಯಾದ ತರುವಾಯ 
ಪದಾಧಿಕಾರಿಗಳು ಆಯ್ಕೆಗೊಂಡ ಬಗ್ಗೆಯಾಗಲೀ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. 

3) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 29ಜಿ(6) ರನ್ವಯ ಸಂಘದ ಕಾರ್ಯದರ್ಶಿ ಪ್ರತಿ ಮಾಹೆ ಮುಗಿದ 
15 ದಿನಗಳೊಳಗಾಗಿ ನಗದು ಪುಸ್ತಕದ ಉದೃ್ಭತ ಭಾಗದ ದೃಢೀಕೃತ ಪ್ರತಿಯನ್ನು ಹಾಗೂ ಆಡಳಿತ ಮಂಡಳಿ ಸಭೆ/ವಾರ್ಷಿಕ 
ಮಹಾಸಭೆಯ ದೃಢೀಕೃತ ನಡವಳಿಕೆಯ ಪ್ರತಿಯನ್ನು ಸಭೆ ನಡೆದ 15 ದಿವಸಗಳೊಳಗಾಗಿ ಸಂಬಂಧಪಟ್ಟ ನಿಬಂಧಕರಿಗೆ 
ಸಲ್ಲಿಸಬೇಕಾಗುವುದು, ಸಲ್ಲಿಸಿರುವುದಿಲ್ಲ. 

4) ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 63(4)(ಎ) ರನ್ವಯ ಸಹಕಾರ ವರ್ಷ ಅಂತ್ಯಗೊಳ್ಳುವ 2 ತಿಂಗಳು 
ಮುಂಚಿತವಾಗಿ ಸಂಘದ ಲೆಕ್ಕಪತ್ರಗಳ ಆರ್ಥಿಕ ತಃಖ್ರೆಗಳನ್ನು ನಿಬಂಧಕರಿಗೆ ಕಳುಹಿಸಬೇಕಾಗಿದ್ದು ಇದುವರೆವಿಗೂ 
ಕಳುಹಿಸಿರುವುದಿಲ್ಲ. 

5) ಪ್ರತಿ ವರ್ಷವೂ ಇಲಾಖೆಗೆ ವಾರ್ಷಿಕ ಅಂಕಿ-ಅಂಶ ತಃಖ್ರೆಗಳನ್ನು ಸಲ್ಲಿಸಬೇಕಾಗಿದ್ದು, ಹಲವಾರು ವರ್ಷಗಳಿಂದ 
ಸಲ್ಲಿಸಿರುವುದಿಲ್ಲ. 


(8 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





6) ಸಂಘವು ಸದಸ್ಯರುಗಳ ಏಳಿಗೆಗಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಮಾಹಿತಿಯನ್ನು 
ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ. 

ಮೇಲೆ ವಿವರಿಸಿರುವ ಅಂಶಗಳನ್ನು ಅವಲೋಕಿಸಿದಾಗ ಶ್ರೀ ಆಂಜನೇಯಸ್ವಾಮಿ ಕಮ್ಯುನಿಟಿ ಇರಿಗೇಷನ್‌ ಕೋ-ಆಪರೇಟಿವ್‌ 
ಸೊಸೈಟಿ ಲಿ ಕೊಡಿಗೇಹಳ್ಳಿ ಕಾಲೋನಿ, ವಿಶ್ವನೀಡಂ ಅಂಚೆ, ಯಶವಂತಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು, ಇದು 
ಹಲವಾರು ವರ್ಷಗಳಿಂದ ನಿಷ್ಕ್ರಿಯಗೊಂಡಿದ್ದು, ಸದರಿ ಸಂಘ ಅಸ್ತಿತ್ವದಲ್ಲಿದೆ ಎಂಬ ಬಗ್ಗೆ ಮತ್ತು ಇದರ ಲೆಕ್ಕ ಪತ್ರಗಳು ಯಾರ ಬಳಿ ಇವೆ 
ಎಂಬ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದಿರುವುದಕ್ಕೆ ಪರಿಣಾಮವಾಗಿ ಸಮಾಪಕರು ಸಹಕಾರ ಕಾಯ್ದೆ ಕಲಂ 72 ಮತ್ತು 74ರ 
ಪ್ರಕಾರ ಸಮಾಪನೆ ಗೊಳಿಸಲಾಗಿತ್ತು. ಅದರಂತೆ ಸಮಾಪನಾಧಿಕಾರಿಗಳು ಸ್ವಯಂಪ್ರಭಾರ ವಹಿಸಿಕೊಂಡು, ಹಾಗೂ ಸಹಕಾರ ಸಂಘಗಳ 
ನಿಯಮಾವಳಿಗಳ ನಿಯಮ 24 ಮತ್ತು 33 ರಲ್ಲಿ ವಿಧಿಸಿರುವಂತೆ ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾದ್ಯತೆ 
ಇಲ್ಲದಿರುವುದನ್ನು ಮನಗಾಣಲಾಗಿದೆ. ಸದರಿ ಸಂಘವನ್ನು ಮುಂದುವರಿಸುವುದರಿಂದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ 
ಯಾವುದೇ ರೀತಿಯ ಉಪಯೋಗ ಇಲ್ಲವೆಂದು ಸಮಾಪನಾಧಿಕಾರಿಗಳು ತೀರ್ಮಾನಕ್ಕೆ ಬಂದಿರುತ್ತಾರೆ. ಹಾಗೂ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರು ಈ ಸಹಕಾರ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು 
ಮಾಡಿರುವುದರಿಂದ ಹಾಗೂ ತತ್ಸಂಬಂಧವಾದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ 
ಮೇಲ್ಕಂಡ ಲಭ್ಯವಿರುವ ಈ ದಾಖಲಾತಿಗಳ ಆಧಾರದ ಮೇಲೆ ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಬಹುದೆಂಬ ಅಭಿಪ್ರಾಯಕ್ಕೆ 
ಬಂದು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕ್ರಮಾಂಕ:ಡಿಆರ್‌ಬಿ-1:ನೋಂ.ರದ್ದತಿ:15:2003-04, ದಿನಾಂಕ: 31ನೇ ಡಿಸೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 70 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ:4-5-94 ಮತ್ತು 13-1-97ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ.ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ:ಎಆರ್‌ಬಿ-1:ಬಿ:16639:89-90 ದಿನಾಂಕ:5-5-90ರಲ್ಲಿ ನೋಂದಣಿಯಾಗಿದ್ದ ಶ್ರೀ ಆಂಜನೇಯಸ್ವಾಮಿ ಕಮ್ಯುನಿಟಿ 
ಇರಿಗೇಷನ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ಕೊಡಿಗೇಹಳ್ಳಿ ಕಾಲೋನಿ, ವಿಶ್ವನೀಡಂ ಅಂಚೆ, ಯಶವಂತಪುರ ಹೋಬಳಿ, ಬೆಂಗಳೂರು 
ಉತ್ತರ ತಾಲ್ಲೂಕು, ಈ ಸಂಘದ ನೋಂದಣಿಯನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊಡಡಿಸಿರುತ್ತೇನೆ. ಈ ದಿನದಿಂದ 
ಈ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ ಅಸ್ತಿತ್ವವನ್ನು ಕಳೆದುಕೊಂಡಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ:31-12-2003 ರಂದು 
ನೀಡಲಾಗಿದೆ. 
ಪಿ.ಆರ್‌. 89 ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 

ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-39:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಆಂಜನಮ್ಮ ಕೋಂ ಲೇಟ್‌ ವೆಂಕಟೇಶಪ್ಪ 1. ಶ್ರೀ ಮುನಿಯಪ್ಪ ಬಿನ್‌ ಚಿಕ್ಕಪಯ್ಯ 
2. ಮಾ: ಲೋಕೇಶ್‌ ಬಿನ್‌ ಲೇಟ್‌ ವೆಂಕಟೇಶಪ್ಪ ಸೊನ್ನೇನಹಳ್ಳಿ ವಿಲೇಜ್‌, ಬೇತಮಂಗಲ ಅಂಚೆ, 
3. ಶ್ರೀಮತಿ ವೆಂಕಟಮ್ಮ ಕೋಂ ಲೇಟ್‌ ವೆಂಕಟರವಣಪ್ಪ ಕೋಲಾರ ತಾ:ಮತ್ತು ಜಿಲ್ಲೆ. 
ಕುದೂರ್‌ ವಿಲೇಜ್‌ ಲಕ್ಕೂರು ಅಂಚೆ, 2. ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂಪನಿ 
ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ. ಲಿಮಿಟೆಡ್‌, ಬ್ರಾಂಚ್‌ ಆಫೀಸ್‌, ದೊಡ್ಡಪೇಟೆ, 
ಕೋಲಾರ. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಆಂಜನಮ್ಮ ಕೋಂ ಲೇಟ್‌ ವೆಂಕಟೇಶ ಅವರು ತಮ್ಮ ಗಂಡ:ಮಗನಾದ ಶ್ರೀ ವೆಂಕಟೇಶಪ್ಪ ಅವರು 
1ನೇ ಪ್ರತಿವಾದಿ ಶ್ರೀ:ಶ್ರೀಮತಿ ಮುನಿಯಪ್ಪ ಬಿನ್‌ ಚಿಕ್ಕಪಯ್ಯರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ 
ದಿನಾಂಕ 19.6.2003 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 31-12-2003 ರಂದು 
ನೀಡಲಾಗಿದೆ. 

ಜಿ. ಚಿಕ್ಕಣ್ಣ 


ಕ'ಣ 
ಪಿ.ಆರ್‌. 96 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 


ಭಾಗ - ೩ 


ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೬೧ 





ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೊರು-1, 
ಸಾರ್ವಜನಿಕ ಪ್ರಕಟಣೆ 
ಸಂಖ್ಯೆಃ ಸಾಮಾನ್ಯ/ಹಕ್ಕುಅಧಿನಿಯಮ/14/2001-02, ದಿನಾಂಕ ಃ 16ನೇ ಜನವರಿ 2004 
ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ದ ನಿಯಮ 2(ಎ) ರನ್ವಯ ಸದರಿ ಅಧಿನಿಯಮದ ಉದ್ದೇಶಗಳಿಗೋಸ್ಕರ 


ಕೃಷಿ ಇಲಾಖೆಯ ಬಗ್ಗೆ ಮಾಹಿತಿ ಪಡೆಯಲು ಈ ಕೆಳಕಂಡಂತೆ ಸಕ್ಷಮ ಪ್ರಾಧಿಕಾರಗಳನ್ನು ಇಲಾಖೆಯು ಗೊತ್ತುಪಡಿಸಿದೆ. 


ಪ್ರತಿ ಸಕ್ಷಮ ಪ್ರಾಧಿಕಾರದ ಎದುರಿಗೆ ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಾವಳಿಗಳು 2000 ರ ನಿಯಮ 5(1) ಹಾಗೂ (7) 


ರಡಿ ಹೇಳಿರುವ ನಿಕಟ ಮೇಲ್ಪಟ್ಟ ಪ್ರಾಧಿಕಾರವನ್ನು ಸಹ ಸೂಚಿಸಲಾಗಿದೆ. 


ಬಿಟ ಲ 






























































ಕ್ರ. ಸಾರ್ವಜನಿಕ ಪ್ರಾಧಿಕಾರಗಳ ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ಸೆಂ. ಕಛೇರಿಗಳು 
1 2 3 4 
1. | ಕೃಷಿ ಆಯುಕ್ತರ ಕಾರ್ಯಾಲಯ ಕೃಷಿ ನಿರ್ದೇಶಕರು ಕೃಷಿ ಆಯುಕ್ತರು 
ಬೆಂಗಳೂರು. ಬೆಂಗಳೂರು. 
2, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು. 
3, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 
4. ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬಾಗಲಕೋಟಿ ಜಿಲ್ಲೆ ಬಾಗಲಕೋಟಿ ಜಿಲ್ಲೆ ಬೆಂಗಳೂರು. 
[ol ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೆಂಗಳೂರು. 
6. ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಂಗಳೂರು. 
J; ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬಿಜಾಪುರ ಜಿಲ್ಲಿ ಬಿಜಾಪುರ ಜಿಲ್ಲಿ ಬೆಂಗಳೂರು. 
8. ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬೀದರ್‌ ಜಿಲ್ಲಿ ಬೀದರ್‌ ಜಿಲ್ಲಿ ಬೆಂಗಳೂರು. 
೦, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಬೆಂಗಳೂರು. 
10. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಬೆಂಗಳೂರು. 
11. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗಜಿಲ್ಲೆ ಬೆಂಗಳೂರು. 
12. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೆಂಗಳೂರು. 
13. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಂಗಳೂರು. 
14. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಗದಗ ಜಿಲ್ಲೆ ಗೆದೆಗೆ ಜಿಲ್ಲೆ ಬೆಂಗಳೂರು. 







































































೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

15. | ಜಂಟಿ ಕೈಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಬೆಂಗಳೂರು. 

16. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಹಾಸನೆ ಜಿಲ್ಲೆ ಹಾಸನ ಜಿಲ್ಲೆ ಬೆಂಗಳೂರು. 

17. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು. 

18. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಕಾರವಾರ ಜಿಲ್ಲೆ ಕಾರವಾರ ಜಿಲ್ಲೆ ಬೆಂಗಳೂರು. 

19. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಕೋಲಾರ ಜಿಲ್ಲೆ ಕೋಲಾರೆ ಜಿಲ್ಲೆ ಬೆಂಗಳೂರು. 

20. | ಜಂಟಿ ಕೈಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಕೊಪ್ಪಳಿ ಜಿಲ್ಲೆ ಕೊಪ್ಪಳಿ ಜಿಲ್ಲೆ ಬೆಂಗಳೂರು. 

21. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಮಡಿಕೇರಿ ಜಿಲ್ಲೆ ಮಡಿಕೇರಿ ಜಿಲ್ಲೆ ಬೆಂಗಳೂರು. 

22. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಬೆಂಗಳೂರು. 

23. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಮಂಗಳೂರು ಜಿಲ್ಲೆ ಮಂಗಳೂರು ಜಿಲ್ಲೆ ಬೆಂಗಳೂರು. 

24. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಬೆಂಗಳೂರು. 

25. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಬೆಂಗಳೂರು. 

26. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಬೆಂಗಳೂರು. 

21. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಬೆಂಗಳೂರು. 

28. | ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಬೆಂಗಳೂರು. 

29. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಬೆಂಗಳೂರು ನಗರ. 
ಆರ್‌.ಕೆ.ಶಾಲಾ, ಬೆಂಗಳೂರು ನಗರ ಜಿಲ್ಲೆ. ಆರ್‌.ಕೆ.ಶಾಲಾ, ಬೆಂಗಳೂರು ನಗರ ಜಿಲ್ಲೆ. 

30, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಕೋಲಾರ. 
ಕಾಗತಿ, ಚಿಂತಾಮಣಿ ತಾಲ್ಲೂಕು, ಕಾಗತಿ, ಚಿಂತಾಮಣಿ ತಾಲ್ಲೂಕು, 
ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆ. 

31. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೈಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೈಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ತುಮಕೊರು ಜಿಲ್ಲೆ. 
ಚಿಕ್ಕನಹಳ್ಳಿ, ಶಿರಾ ತಾಲ್ಲೂಕು, ಚಿಕ್ಕನಹಳ್ಳಿ, ಶಿರಾ ತಾಲ್ಲೂಕು, 


















































ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೬೩ 
1 2 3 4 

32. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೈಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಶಿವಮೊಗ್ಗ. 
ಹಳ್ಳಿಕಿರೆ, ಭದ್ರಾವತಿ ತಾಲ್ಲೂಕು, ಹಳ್ಳಿಕಿರೆ, ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ. 

33, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಮೈಸೂರು. 
ನುಗು, ಹೆಚ್‌.ಡಿ.ಕೋಟೆ ತಾಲ್ಲೂಕು, ನುಗು, ಹೆಚ್‌.ಡಿ.ಕೋಟೆ ತಾಲ್ಲೂಕು, 
ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲಿ 

34. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಮಂಡ್ಯ. 
ವಿ.ಸಿ.ಫಾರಂ, ಮಂಡ್ಯ, ಮಂಡ್ಯ ಜಿಲ್ಲೆ. ವಿ.ಸಿ.ಫಾರಂ, ಮಂಡ್ಯ, ಮಂಡ್ಯ ಜಿಲ್ಲೆ. 

35, | ಉಪ ಕೃಷಿ ನಿರ್ದೇಶಕರ ಕಛೀರಿ, ಉಪೆ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಹಾಸನ. 
ಅರಕಲಗೂಡು, ಹಾಸನ ಜಿಲ್ಲೆ. ಅರಕಲಗೂಡು, ಹಾಸನ ಜಿಲ್ಲೆ. 

36, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ದಕ್ಷಿಣ ಕನ್ನಡ ಜಿಲ್ಲೆ. 
ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. 

37. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಚಿಕ್ಕಮಗಳೂರು. 
ಲಿಂಗದಹಳ್ಳಿ, ತರೀಕೆರೆ ತಾಲ್ಲೂಕು, ಲಿಂಗದಹಳ್ಳಿ, ತರೀಕೆರೆ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ. 

38, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಉತ್ತರ ಕನ್ನಡ ಜಿಲ್ಲೆ. 
ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. 

39. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಧಾರವಾಡ. 
ಧಾರವಾಡ, ಧಾರವಾಡ ಜಿಲ್ಲೆ. ಧಾರವಾಡ, ಧಾರವಾಡ ಜಿಲ್ಲೆ. 

40, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಬಿಜಾಪುರ. 
ಅಲಮೇಲು, ಸಿಂಧಗಿ ತಾಲ್ಲೂಕು, ಅಲಮೇಲು, ಸಿಂಧಗಿ ತಾಲ್ಲೂಕು, 
ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆ. 

41. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಬೆಳಗಾವಿ. 
ಅರಭಾವಿ, ಗೋಕಾಕ್‌ ತಾಲ್ಲೂಕು, ಅರಭಾವಿ, ಗೋಕಾಕ್‌ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ. 

42, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಗುಲ್ಬರ್ಗಾ. 








ಕೊಟ್ಟೂರು, ಗುಲ್ಬರ್ಗಾ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 





ಕೊಟ್ಟೂರು, ಗುಲ್ಬರ್ಗಾ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 















































೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

43. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೈಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ರಾಯಚೂರು. 
ದಢೇಸುಗೂರು, ಸಿಂಧನೂರು ತಾಲ್ಲೂಕು, ದಢೇಸುಗೂರು, ಸಿಂಧನೂರು ತಾಲ್ಲೂಕು, 
`ರಾಯಚೂರು ಜಿಲ್ಲೆ. `ರಾಯಚೂರು ಜಿಲ್ಲೆ. 

44. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಹಾವೇರಿ, 
ದೇವಿಹೊಸೂರು, ಹಾವೇರಿ ತಾಲ್ಲೂಕು, ದೇವಿಹೊಸೂರು, ಹಾವೇರಿ ತಾಲ್ಲೂಕು, 
ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ. 

45, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಬೀದರ್‌. 
ಔರಾದ್‌, ಬೀದರ್‌ ತಾಲ್ಲೂಕು, ಔರಾದ್‌, ಬೀದರ್‌ ತಾಲ್ಲೂಕು, 
ಬೀದರ್‌ ಜಿಲ್ಲೆ. ಬೀದರ್‌ ಜಿಲ್ಲೆ. 

46, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಕೆಂಫ್ಲಿ, (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಕೆಂಫ್ಲಿ, ಬಳ್ಳಾರಿ. 

ಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. ಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

47. | ಉಪ ಕೃಷಿ ನಿರ್ದೇಶಕರ ಕಛೇರಿ ಉಪ ಕೈಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ) (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಕೊಡಗು. 
ಕೂಡಿಗೆ, ಸೋಮವಾರಪೇಟೆ ತಾಲ್ಲೂಕು ಕೂಡಿಗೆ, ಸೋಮವಾರಪೇಟೆ ತಾಲ್ಲೂಕು, 
ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ. 

48. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೈಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಬಾಗಲಕೋಟೆ. 
ಬಾಗಲಕೋಟೆ, ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ, ಬಾಗಲಕೋಟೆ ಜಿಲ್ಲೆ. 

49, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ದಾವಣಗೆರೆ, 
ಕಾಡಜ್ಜಿ, ದಾವಣಗೆರೆ ತಾಲ್ಲೂಕು, ಕಾಡಜ್ಜಿ, ದಾವಣಗೆರೆ ತಾಲ್ಲೂಕು, 
ದಾವಣಗೆರೆ ಜಿಲೆ. ದಾವಣಗೆರೆ ಜಿಲೆ. 

50, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪೆ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಚಿತ್ರದುರ್ಗ. 
ಬಬ್ಬೂರು, ಹಿರಿಯೂರು ತಾಲ್ಲೂಕು, ಬಬ್ಬೂರು, ಹಿರಿಯೂರು ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆ. 

51. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಕೊಪ್ಪಳ ಜಿಲ್ಲೆ. 
ವಡ್ಡರಹಟ್ಟಿ, ಗಂಗಾವತಿ ತಾಲ್ಲೂಕು, ವಡ್ಡರಹಟ್ಟಿ, ಗಂಗಾವತಿ ತಾಲ್ಲೂಕು, 
ಕೊಪ್ಪಳ ಜಿಲ್ಲೆ. ಕೊಪ್ಪಳ ಜಿಲ್ಲೆ. 

52. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು. ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಉಡುಪಿ ಜಿಲ್ಲೆ. 
ಬ್ರಹ್ಮಾವರ, ಉಡುಪಿ ತಾಲ್ಲೂಕು, ಬ್ರಹ್ಮಾವರ, ಉಡುಪಿ ತಾಲ್ಲೂಕು, 
ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ. 






























































ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೬೫ 
1 2 3 4 

53. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೈಷಿ ನಿರ್ದೇಶಕರು. ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಗೆದಗ ಜಿಲ್ಲೆ. 
ಹೊಂಬಾಳೆ, ಗದಗ ತಾಲ್ಲೂಕ, ಹೊಂಬಾಳೆ, ಗದಗ ತಾಲ್ಲೂಕ, 
ಗೆದಗ ಜಿಲ್ಲೆ. ಗೆದಗ ಜಿಲ್ಲೆ. 

54. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು. ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಚಂದೂರಾಯನಹಳ್ಳಿ, ಮಾಗಡಿ ತಾಲ್ಲೂಕು, ಚಂದೂರಾಯನಹಳ್ಳಿ, ಮಾಗಡಿ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

55. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು. ಜಂಟಿ ಕೃಷಿ ನಿರ್ದೇಶಕರು, 
(ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), (ಜಿಲ್ಲಾ ಕೃಷಿ ತರಬೇತಿ ಕೀಂದ್ರ), ಚಾಮರಾಜನಗರ ಜಿಲ್ಲೆ. 
ಹರದನಹಳ್ಳಿ, ಚಾಮರಾಜನಗರ ತಾಲ್ಲೂಕು, ಹರದನಹಳ್ಳಿ, ಚಾಮರಾಜನಗರ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಜಿಲ್ಲೆ. 

56. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
(ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ), (ರಸಗೊಬ್ಬರ ನಿಯಂತ್ರಣ ಬೆಂಗಳೂರು. 
ಬೆಂಗಳೂರು. ಪ್ರಯೋಗಾಲಯ), ಬೆಂಗಳೂರು 

57. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, ಕೊಪ್ಪಳ. 
(ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ), (ರಸಗೊಬ್ಬರ ನಿಯಂತ್ರಣ 
ಗಂಗಾವತಿ, ಪ್ರಯೋಗಾಲಯ), ಗಂಗಾವತಿ. 

58, | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ), (ರಸಗೊಬ್ಬರ ನಿಯಂತ್ರಣ ಧಾರವಾಡ. 
ಧಾರವಾಡ ಪ್ರಯೋಗಾಲಯ), ಧಾರವಾಡ. 

59. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ), (ರಸಗೊಬ್ಬರ ನಿಯಂತ್ರಣ ಮಂಗಳೂರು. 
ಬೆಳ್ತಂಗಡಿ. ಪ್ರಯೋಗಾಲಯ), ಬೆಳ್ಳಂಗಡಿ. 

60. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 

(ಕೀಟನಾಶಕ ನಿಯಂತ್ರಣ ಪ್ರಯೋಗಾಲಯ), (ಕೀಟನಾಶಕ ನಿಯಂತ್ರಣ ಬೆಂಗಳೂರು. 
ಬೆಂಗಳೂರು. ಪ್ರಯೋಗಾಲಯ), ಬೆಂಗಳೂರು. 

61. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ. 
(ಕೀಟನಾಶಕ ನಿಯಂತ್ರಣ ಪ್ರಯೋಗಾಲಯ), | (ಕೀಟನಾಶಕ ನಿಯಂತ್ರಣ 
ಬಳ್ಳಾರಿ. ಪ್ರಯೋಗಾಲಯ), ಬಳ್ಳಾರಿ 

62. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಕೀಟನಾಶಕ ನಿಯಂತ್ರಣ ಪ್ರಯೋಗಾಲಯ), (ಕೀಟನಾಶಕ ನಿಯಂತ್ರಣ ಧಾರವಾಡ. 
ಧಾರವಾಡ. ಪ್ರಯೋಗಾಲಯ), ಧಾರವಾಡ. 

63. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪೆ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಕೀಟನಾಶಕ ನಿಯಂತ್ರಣ ಪ್ರಯೋಗಾಲಯ), | (ಕೀಟನಾಶಕ ನಿಯಂತ್ರಣ ಶಿವಮೊಗ್ಗ. 
ಶಿವಮೊಗ್ಗ. ಪ್ರಯೋಗಾಲಯ), ಶಿವಮೊಗ್ಗ. 

64. | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ಕೀಟನಾಶಕ ನಿಯಂತ್ರಣ ಪ್ರಯೋಗಾಲಯ), | (ಕೀಟನಾಶಕ ನಿಯಂತ್ರಣ ಗುಲ್ಬರ್ಗಾ. 








ಗುಲ್ಬರ್ಗಾ. 





ಪ್ರಯೋಗಾಲಯ), ಗುಲ್ಬರ್ಗಾ. 










































































೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

65. | ಉಪ ಕೃಷಿ ನಿರ್ದೇಶಕರ ಕಛೇರಿ ಉಪ ಕೈಷಿ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರು, 
(ರೈತರ ತರಬೇತಿ ಮತ್ತು ಶಿಕ್ಷಣ ಕೇಂದ್ರ) (ರೈತರ ತರಬೇತಿ ಮತ್ತು ಶಿಕ್ಷಣ ಕೇಂದ್ರ) ಬಾಗಲಕೋಟೆ. 
ಜಮಖಂಡಿ. ಜಮಖಂಡಿ. 

66, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೆಂಗಳೂರು ಉತ್ತರ ತಾಲ್ಲೂಕು ಬೆಂಗಳೂರು ಉತ್ತರ ತಾಲ್ಲೂಕು ಬೆಂಗಳೂರು ನಗರ ಜಿಲ್ಲಿ 

67. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೆಂಗಳೂರು ನಗರ ಜಿಲ್ಲೆ 

68, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೆಂಗಳೂರು ಪೂರ್ವ ತಾಲ್ಲೂಕು ಬೆಂಗಳೂರು ಪೂರ್ವ ತಾಲ್ಲೂಕು ಬೆಂಗಳೂರು ನಗರ ಜಿಲ್ಲೆ 

69. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಆನೇಕಲ್‌ ತಾಲ್ಲೂಕು ಆನೇಕಲ್‌ ತಾಲ್ಲೂಕು ಬೆಂಗಳೂರು ನಗರ ಜಿಲ್ಲೆ 

70. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ರಾಮನಗರ ತಾಲ್ಲೂಕು ರಾಮನಗರ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ 

71. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕನಕಪುರ ತಾಲ್ಲೂಕು ಕನಕಪುರ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ 

72, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚನ್ನಪಟ್ಟಣ ತಾಲ್ಲೂಕು ಚನ್ನಪಟ್ಟಣ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ 

73. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮಾಗಡಿ ತಾಲ್ಲೂಕು ಮಾಗಡಿ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ 

74. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ನೆಲಮಂಗಲ ತಾಲ್ಲೂಕು ನೆಲಮಂಗಲ ತಾಲ್ಲೂಕು ಬೆಂಗಳೊರು ಗ್ರಾಮಾಂತರ 

75. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ದೊಡ್ಡಬಳ್ಳಾಪುರ ತಾಲ್ಲೂಕು ದೊಡ್ಡಬಳ್ಳಾಪುರ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ 

76. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ದೇವನಹಳ್ಳಿ ತಾಲ್ಲೂಕು ದೇವನಹಳ್ಳಿ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ 

77. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 

ಸಕೋಟೆ ತಾಲ್ಲೂಕು ಸಕೋಟೆ ತಾಲ್ಲೂಕು ಬೆಂಗಳೊರು ಗ್ರಾಮಾಂತರ 

78. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಾಗಲಕೋಟೆ ತಾಲ್ಲೂಕು ಬಾಗಲಕೋಟೆ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ 

79, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಾದಾಮಿ ತಾಲ್ಲೂಕು ಬಾದಾಮಿ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ 

80, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೀಳಗಿ ತಾಲ್ಲೂಕು ಬೀಳಗಿ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ 

81. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹುನಗುಂದ ತಾಲ್ಲೂಕು ಹುನಗುಂದ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ 

82. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಜಮಖಂಡಿ ತಾಲ್ಲೂಕು ಜಮಖಂಡಿ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ 

83, | ಸಹಾಯಕಿ ಕೃಷಿ ನಿರ್ದೇಶಕರ ಕೆಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮುಧೋಳ್‌ ತಾಲ್ಲೂಕ್‌ ಮುಧೋಳ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ. 

























































































ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೬೭ 
1 2 3 4 

84. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಅಥಣಿ ತಾಲ್ಲೂಕು ಅಥಣಿ ತಾಲ್ಲೂಕ್‌ ಬೆಳಗಾಂ ಜಿಲ್ಲೆ 

85, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೆಳಗಾಂ ತಾಲ್ಲೂಕು ಬೆಳಗಾಂ ತಾಲ್ಲೂಕು ಬೆಳಗಾಂ ಜಿಲೆ 

86, | ಸಹಾಯಕಿ ಕೃಷಿ ನಿರ್ದೇಶಕರ ಕೆಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೈಲಹೊಂಗಲ ತಾಲ್ಲೂಕ್‌ ಬೈಲಹೊಂಗಲ ತಾಲ್ಲೂಕ್‌ ಬೆಳಗಾಂ ಜಿಲ್ಲೆ 

87. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಿಕ್ಕೋಡಿ ತಾಲ್ಲೂಕು ಚಿಕ್ಕೋಡಿ ತಾಲ್ಲೂಕು ಬೆಳಗಾಂ ಜಿಲೆ 

88, | ಸಹಾಯಕಿ ಕೃಷಿ ನಿರ್ದೇಶಕರ ಕೆಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಗೋಕಾಕ್‌ ತಾಲ್ಲೂಕು ಗೋಕಾಕ್‌ ತಾಲ್ಲೂಕು ಬೆಳಗಾಂ ಜಿಲ್ಲೆ 

89, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹುಕ್ಕೀರಿ ತಾಲ್ಲೂಕು ಹುಕ್ಕೀರಿ ತಾಲ್ಲೂಕು ಬೆಳಗಾಂ ಜಿಲ್ಲೆ 

90. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ರಾಮದುರ್ಗ ತಾಲ್ಲೂಕು ರಾಮದುರ್ಗ ತಾಲ್ಲೂಕು ಬೆಳಗಾಂ ಜಿಲ್ಲೆ 

91. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಖಾನಾಪುರ ತಾಲ್ಲೂಕು ಖಾನಾಪುರ ತಾಲ್ಲೂಕಿ ಬೆಳಗಾಂ ಜಿಲ್ಲೆ 

92. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸೌಧತ್ತಿ ತಾಲ್ಲೂಕು ಸೌಧತ್ತಿ ತಾಲ್ಲೂಕು ಬೆಳಗಾಂ ಜಿಲ್ಲೆ 

93. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ರಾಯಬಾಗ್‌ ತಾಲ್ಲೂಕ್‌ ರಾಯಭಾಗ್‌ ತಾಲ್ಲೂಕ್‌ ಬೆಳಗಾಂ ಜಿಲ್ಲೆ 

94. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಳ್ಳಾರಿ ತಾಲ್ಲೂಕು ಬಳ್ಳಾರಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ 

95. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ 

96. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹೊಸಪೇಟೆ ತಾಲ್ಲೂಕು ಹೊಸಪೇಟೆ ತಾಲ್ಲೂಕು ಬಳ್ಳಾರಿ ಜಿಲ್ಲೆ 

97. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಡಗಲಿ ತಾಲ್ಲೂಕು ಹಡಗಲಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ 

98. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೂಡಲಗಿ ತಾಲ್ಲೂಕು ಕೂಡಲಗಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ 

99, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸಂಡೂರು ತಾಲ್ಲೂಕು ಸಂಡೂರು ತಾಲ್ಲೂಕು ಬಳ್ಳಾರಿ ಜಿಲ್ಲೆ 

100, | ಸಹಾಯಕಿ ಕೃಷಿ ನಿರ್ದೇಶಕರ ಕೆಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸಿರಗುಪ್ಪ ತಾಲ್ಲೂಕು ಸಿರಗುಪ್ಪ ತಾಲ್ಲೂಕು ಬಳ್ಳಾರಿ ಜಿಲ್ಲೆ 

101. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೀದರ್‌ ತಾಲ್ಲೂಕು ಬೀದರ್‌ ತಾಲ್ಲೂಕು ಬೀದರ್‌ ಜಿಲೆ 

102, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಸವಕಲ್ಯಾಣ ತಾಲ್ಲೂಕು ಬಸವಕೆಲ್ಯಾಣ ಬೀದರ್‌ ಜಿಲ್ಲೆ 

103. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹುಮ್ನಾಬಾದ್‌ ತಾಲ್ಲೂಕು ಹುಮ್ನಾಬಾದ್‌ ಬೀದರ್‌ ಜಿಲ್ಲೆ 































































































೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

104. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಔರಾದ್‌ ತಾಲ್ಲೂಕು ಔರಾದ್‌ ತಾಲ್ಲೂಕು ಬೀದರ್‌ ಜಿಲ್ಲೆ 

105, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಾಲ್ಕಿ ತಾಲ್ಲೂಕು ಬಾಲ್ಕಿ ತಾಲ್ಲೂಕು ಬೀದರ್‌ ಜಿಲ್ಲೆ 

106, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಿಜಾಪುರ ತಾಲ್ಲೂಕು ಬಿಜಾಪುರ ತಾಲ್ಲೂಕು ಬಿಜಾಪುರ ಜಿಲ್ಲೆ 

107, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಇಂಡಿ ತಾಲ್ಲೂಕು ಇಂಡಿ ತಾಲ್ಲೂಕು ಬಿಜಾಪುರ ಜಿಲ್ಲೆ 

108, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸಿಂಧಗಿ ತಾಲ್ಲೂಕು ಸಿಂಧಗಿ ತಾಲ್ಲೂಕು ಬಿಜಾಪುರ ಜಿಲ್ಲೆ 

109. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಸವನಬಾಗೇವಾಡಿ ತಾಲ್ಲೂಕು ಬಸವನಬಾಗೇವಾಡಿ ತಾಲ್ಲೂಕು ಬಿಜಾಪುರ ಜಿಲ್ಲೆ 

110. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮುದ್ದೇಬಿಹಾಳೆ ತಾಲ್ಲೂಕು ಮುದ್ದೇಬಿಹಾಳೆ ತಾಲ್ಲೂಕು ಬಿಜಾಪುರ ಜಿಲ್ಲೆ 

111,| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಾಮರಾಜನಗರ ತಾಲ್ಲೂಕು ಚಾಮರಾಜನಗರ ತಾಲ್ಲೂಕು ಚಾಮರಾಜನಗರ ಜಿಲ್ಲೆ 

112.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಯಳಂದೂರು ತಾಲ್ಲೂಕು ಯೆಳೆಂದೊರು ತಾಲ್ಲೂಕು ಚಾಮರಾಜನಗರ ಜಿಲ್ಲೆ 

113, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಗುಂಡ್ಲುಪೇಟೆ ತಾಲ್ಲೂಕು ಗುಂಡ್ಲುಪೇಟೆ ತಾಲ್ಲೂಕು ಚಾಮರಾಜನಗರ ಜಿಲ್ಲೆ 

114. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೊಳ್ಳೇಗಾಲ ತಾಲ್ಲೂಕು ಕೊಳ್ಳೇಗಾಲ ತಾಲ್ಲೂಕು ಚಾಮರಾಜನಗರ ಜಿಲ್ಲೆ 

115. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚೆಕ್ಕಿಮಗಳೂರು ತಾಲ್ಲೂಕು ಚಿಕ್ಕಮಗಳೂರು ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

116. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೊಪ್ಪ ತಾಲ್ಲೂಕು ಕೊಪ್ಪ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

117.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೆಡೂರು ತಾಲ್ಲೂಕು ಕೆಡೂರು ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

118. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮೂಡಿಗೆರೆ ತಾಲ್ಲೂಕು ಮೂಡಿಗೆರೆ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

119. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ನರಸಿಂಹರಾಜಪುರ ತಾಲ್ಲೂಕು ನರಸಿಂಹರಾಜಪುರ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

120. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶೃಂಗೇರಿ ತಾಲ್ಲೂಕು ಶೃಂಗೇರಿ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

121. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ತರೀಕೆರೆ ತಾಲ್ಲೂಕು ತರೀಕೆರೆ ತಾಲ್ಲೂಕು ಚೆಕ್ಕಿಮಗಳೂರು ಜಿಲ್ಲೆ 

122.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಿತ್ರದುರ್ಗ ತಾಲ್ಲೂಕು ಚಿತ್ರದುರ್ಗ ತಾಲ್ಲೂಕು ಚಿತ್ರದುರ್ಗಜಿಲ್ವೆ 

123. ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಳ್ಳಕಿರೆ ತಾಲ್ಲೂಕು ಚಳ್ಳಕಿರೆ ತಾಲ್ಲೂಕು ಚಿತ್ರದುರ್ಗಜಿಲ್ಲೆ 
















































































ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೬೯ 
1 2 3 4 

124. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಿರಿಯೂರು ತಾಲ್ಲೂಕಿ ಹಿರಿಯೂರು ತಾಲ್ಲೂಕಿ ಚಿತ್ರದುರ್ಗಜಿಲ್ವೆ 

125. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹೊಳಲ್ಕೆರೆ ತಾಲ್ಲೂಕು ಹೊಳಲ್ಕೆರೆ ತಾಲ್ಲೂಕು ಚಿತ್ರದುರ್ಗಜಿಲ್ವೆ 

126, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 

ಸದುರ್ಗ ತಾಲ್ಲೂಕು ಸದುರ್ಗ ತಾಲ್ಲೂಕು ಚಿತ್ರದುರ್ಗಜಿಲ್ವೆ 

121, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮೊಳಕಾಲ್ಮೂರು ತಾಲ್ಲೂಕು ಮೊಳಕಾಲ್ಮೂರು ತಾಲ್ಲೂಕಿ. ಚಿತ್ರದುರ್ಗಜಿಲೆ 

128. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ದಾವಣಗೆರೆ ತಾಲ್ಲೂಕು ದಾವಣಗೆರೆ ತಾಲ್ಲೂಕು ದಾವಣಗೆರೆ ಜಿಲ್ಲೆ 

129, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಜಗಳೂರು ತಾಲ್ಲೂಕು ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ 

130. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹರಿಹರ ತಾಲ್ಲೂಕು ಹರಿಹರ ತಾಲ್ಲೂಕು ದಾವಣಗೆರೆ ಜಿಲ್ಲೆ 

131. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚನ್ನಗಿರಿ ತಾಲ್ಲೂಕು ಚನ್ನಗಿರಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ 

132.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹೊನ್ನಾಳಿ ತಾಲ್ಲೂಕು ಹೊನ್ನಾಳಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ 

133. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹರಪನಹಳ್ಳಿ ತಾಲ್ಲೂಕು ಹರಪನಹಳ್ಳಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ 

134. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಧಾರವಾಡ ತಾಲ್ಲೂಕು ಧಾರವಾಡ ತಾಲ್ಲೂಕು ಧಾರವಾಡ ಜಿಲ್ಲೆ 

135. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹುಬ್ಬಳ್ಳಿ ತಾಲ್ಲೂಕು ಹುಬ್ಬಳ್ಳಿ ತಾಲ್ಲೂಕು ಧಾರವಾಡ ಜಿಲ್ಲೆ 

136. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕಲಘಟಗಿ ತಾಲ್ಲೂಕು ಕಲಘಟಗಿ ತಾಲ್ಲೂಕು ಧಾರವಾಡ ಜಿಲ್ಲೆ 

137. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕುಂದಗೋಳ ತಾಲ್ಲೂಕು ಕುಂದಗೋಳ ತಾಲ್ಲೂಕು ಧಾರವಾಡ ಜಿಲ್ಲೆ 

138. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ನವಲಗುಂದ ತಾಲ್ಲೂಕು ನವಲಗುಂದ ತಾಲ್ಲೂಕು ಧಾರವಾಡ ಜಿಲ್ಲೆ 

139. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಗೆದೆಗೆ ತಾಲ್ಲೂಕು ಗೆದೆಗೆ ತಾಲ್ಲೂಕು ಗೆದೆಗೆ ಜಿಲ್ಲೆ 

140. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮುಂಡರಗಿ ತಾಲ್ಲೂಕು ಮುಂಡರಗಿ ತಾಲ್ಲೂಕು ಗೆದೆಗೆ ಜಿಲ್ಲೆ 

141. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ನರಗುಂದ ತಾಲ್ಲೂಕು ನರಗುಂದ ತಾಲ್ಲೂಕು ಗೆದೆಗೆ ಜಿಲ್ಲೆ 

142. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ರೋಣ ತಾಲ್ಲೂಕು ರೋಣ ತಾಲ್ಲೂಕು ಗದಗ ಜಿಲ್ಲೆ 

143. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶಿರಹಟ್ಟಿ ತಾಲ್ಲೂಕು ಶಿರಹಟ್ಟಿ ತಾಲ್ಲೂಕು ಗೆದೆಗೆ ಜಿಲ್ಲೆ 































































































೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

144. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಗುಲ್ಬರ್ಗಾ ತಾಲ್ಲೂಕು ಗುಲ್ಬರ್ಗಾ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

145. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಅಪಜಲ್ಲುರ ತಾಲ್ಲೂಕು ಅಪಜಲ್ಲುರ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

146. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಅಳಂದ ತಾಲ್ಲೂಕು ಆಳಂದ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

147, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಿಂಚೋಳಿ ತಾಲ್ಲೂಕು ಚಿಂಚೋಳಿ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

148. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಿತ್ತಾಪುರ ತಾಲ್ಲೂಕು ಚಿತ್ತಾಪುರ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

149. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಜೇವರ್ಗಿ ತಾಲ್ಲೂಕು ಜೇವರ್ಗಿ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

150, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶಹಾಪುರ ತಾಲ್ಲೂಕು ಶಹಾಪುರ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

151. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶೋರಾಪುರ ತಾಲ್ಲೂಕು ಶೋರಾಪುರ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

152.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸೇಡೆಂ ತಾಲ್ಲೂಕು ಸೇಡೆಂ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 

153. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಯಾದಗೀರ್‌ ತಾಲ್ಲೂಕು ಯಾದಗೀರ್‌ ತಾಲ್ಲೂಕಿ ಗುಲ್ಬರ್ಗಾ ಜಿಲ್ಲೆ 

154. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಾಸನ ತಾಲ್ಲೂಕು ಹಾಸನ ತಾಲ್ಲೂಕು ಹಾಸನ ಜಿಲ್ಲೆ 

155,| ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಆಲೂರು ತಾಲ್ಲೂಕು ಆಲೂರು ತಾಲ್ಲೂಕು ಹಾಸನ ಜಿಲ್ಲೆ 

156, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೇಲೂರು ತಾಲ್ಲೂಕು ಬೇಲೂರು ತಾಲ್ಲೂಕು ಹಾಸನ ಜಿಲ್ಲೆ 

151. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸಕಲೇಶಪುರ ತಾಲ್ಲೂಕು ಸಕಲೇಶಪುರ ತಾಲ್ಲೂಕು ಹಾಸನ ಜಿಲ್ಲೆ 

158, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹೊಳೆನರಸೀರಪುರ ತಾಲ್ಲೂಕು ಹೊಳೆನರಸೀಪುರ ತಾಲ್ಲೂಕು ಹಾಸನ ಜಿಲ್ಲೆ 

159. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಅರಕಲಗೂಡು ತಾಲ್ಲೂಕು ಅರಕಲಗೂಡು ತಾಲ್ಲೂಕು ಹಾಸನ ಜಿಲ್ಲೆ 

160. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚನ್ನರಾಯಪಟ್ಟಣ ತಾಲ್ಲೂಕು ಚನ್ನರಾಯಪಟ್ಟಣ ತಾಲ್ಲೂಕು ಹಾಸನ ಜಿಲ್ಲೆ 

161,| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಅರಸೀಕಿರೆ ತಾಲ್ಲೂಕು ಅರಸೀಕಿರೆ ತಾಲ್ಲೂಕು ಹಾಸನ ಜಿಲ್ಲೆ 

162.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಾವೇರಿ ತಾಲ್ಲೂಕು ಹಾವೇರಿ ತಾಲ್ಲೂಕು ಹಾವೇರಿ ಜಿಲ್ಲೆ 

163, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಿರೇಕಿರೂರು ತಾಲ್ಲೂಕು ಹಿರೇಕಿರೂರು ತಾಲ್ಲೂಕು ಹಾವೇರಿ ಜಿಲ್ಲೆ 

























































































ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೭೧ 
1 2 3 4 

164. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ರಾಣೇಬೆನ್ನೂರು ತಾಲ್ಲೂಕು ರಾಣೇಬೆನ್ನೂರು ತಾಲ್ಲೂಕು ಹಾವೇರಿ ಜಿಲ್ಲೆ 

165, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸವಣೂರು ತಾಲ್ಲೂಕು ಸವಣೂರು ತಾಲ್ಲೂಕು ಹಾವೇರಿ ಜಿಲ್ಲೆ 

166, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶಿಗ್ಲಾಂವ ತಾಲ್ಲೂಕು ಶಿಗ್ಲಾಂವ ತಾಲ್ಲೂಕು ಹಾವೇರಿ ಜಿಲ್ಲೆ 

161, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಾನಗಲ್‌ ತಾಲ್ಲೂಕು ಹಾನಗಲ್‌ ತಾಲ್ಲೂಕು ಹಾವೇರಿ ಜಿಲ್ಲೆ 

168, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬ್ಯಾಡಗಿ ತಾಲ್ಲೂಕು ಬ್ಯಾಡಗಿ ತಾಲ್ಲೂಕು ಹಾವೇರಿ ಜಿಲ್ಲೆ 

169. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕಾರವಾರ ತಾಲ್ಲೂಕು ಕಾರವಾರ ತಾಲ್ಲೂಕು ಕಾರವಾರ ಜಿಲ್ಲೆ 

170. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಅಂಕೋಲ ತಾಲ್ಲೂಕು ಅಂಕೋಲ ತಾಲ್ಲೂಕು ಕಾರವಾರ ಜಿಲ್ಲೆ 

111,| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಟ್ಕಳ ತಾಲ್ಲೂಕು ಬಟ್ಕಳೆ ತಾಲ್ಲೂಕು ಕಾರವಾರ ಜಿಲ್ಲೆ 

112, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸಿದ್ದಾಪುರ ತಾಲ್ಲೂಕು ಸಿದ್ದಾಪುರ ತಾಲ್ಲೂಕು ಕಾರವಾರ ಜಿಲ್ಲೆ 

113. ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹಳಿಯಾಳ ಹಳಿಯಾಳ ತಾಲ್ಲೂಕು ಕಾರವಾರ ಜಿಲ್ಲೆ 

114, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹೊನ್ನಾವರ ತಾಲ್ಲೂಕು ಹೊನ್ನಾವರ ತಾಲ್ಲೂಕು ಕಾರವಾರ ಜಿಲ್ಲೆ 

115. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಜೋಯಿಡಾ (ಸೂಪಾ) ಜೋಯಿಡಾ ತಾಲ್ಲೂಕು ಕಾರವಾರ ಜಿಲ್ಲೆ 

116, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕುಮಟಾ ತಾಲ್ಲೂಕು ಕುಮಟಾ ತಾಲ್ಲೂಕು ಕಾರವಾರ ಜಿಲ್ಲೆ 

117. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮುಂಡಗೋಡ ತಾಲ್ಲೂಕು ಮುಂಡಗೋಡ ತಾಲ್ಲೂಕು ಕಾರವಾರ ಜಿಲ್ಲೆ 

118. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸಿರಸಿ ತಾಲ್ಲೂಕು ಸಿರಸಿ ತಾಲ್ಲೂಕು ಕಾರವಾರ ಜಿಲ್ಲೆ 

119, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಯಲ್ಲಾಪುರ ತಾಲ್ಲೂಕು ಯಲ್ಲಾಪುರ ತಾಲ್ಲೂಕು ಕಾರವಾರ ಜಿಲ್ಲೆ 

180, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೋಲಾರ ತಾಲ್ಲೂಕು ಕೋಲಾರ ತಾಲ್ಲೂಕು ಕೋಲಾರ ಜಿಲ್ಲೆ 

181.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶೀನಿವಾಸಪುರ ತಾಲ್ಲೂಕು ಶೀನಿವಾಸಪುರ ತಾಲ್ಲೂಕು ಕೋಲಾರ ಜಿಲ್ಲೆ 

182, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮುಳಬಾಗಿಲು ತಾಲೂಕು ಮುಳಬಾಗಿಲು ತಾಲ್ಲೂಕ ಕೋಲಾರ ಜಿಲೆ 

183, | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು. 
ಬಂಗಾರಪೇಟೆ ತಾಲ್ಲೂಕು ಬಂಗಾರಪೇಟೆ ತಾಲ್ಲೂಕು ಕೋಲಾರ ಜಿಲ್ಲೆ 



















































































೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

184. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಗುಡಿಬಂಡೆ ತಾಲ್ಲೂಕು ಗುಡಿಬಂಡೆ ತಾಲ್ಲೂಕು ಕೋಲಾರ ಜಿಲ್ಪಿ 

185. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಿಕ್ಕಬಳ್ಳಾಪುರ ತಾಲ್ಲೂಕು ಚಿಕ್ಕಬಳ್ಳಾಪುರ ತಾಲ್ಲೂಕು ಕೋಲಾರ ಜಿಲ್ಲೆ 

186. | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮಾಲೂರು ತಾಲ್ಲೂಕು ಮಾಲೂರು ತಾಲ್ಲೂಕು ಕೋಲಾರ ಜಿಲ್ಪಿ 

187.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಗೌರಿಬಿದನೂರು ತಾಲ್ಲೂಕು ಗೌರಿಬಿದನೂರು ತಾಲ್ಲೂಕು ಕೋಲಾರ ಜಿಲ್ಲೆ 

188. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಶಿಡ್ಲಘಟ್ಟ ತಾಲ್ಲೂಕು ಶಿಡ್ಲಘಟ್ಟ ತಾಲ್ಲೂಕು ಕೋಲಾರ ಜಿಲ್ಲೆ 

189.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಾಗೇಪಲ್ರಿ ತಾಲ್ಲೂಕು ಬಾಗೇಪಲ್ರಿ ತಾಲ್ಲೂಕು ಕೋಲಾರ ಜಿಲ್ಪಿ 

190. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಚಿಂತಾಮಣಿ ತಾಲ್ಲೂಕು ಚಿಂತಾಮಣಿ ತಾಲ್ಲೂಕು ಕೋಲಾರ ಜಿಲ್ಲೆ 

191.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೊಪ್ಪಳ ತಾಲ್ಲೂಕು ಕೊಪ್ಪಳ ತಾಲ್ಲೂಕು ಕೊಪ್ಪಳ ಜಿಲ್ಲೆ 

192. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಗಂಗಾವತಿ ತಾಲ್ಲೂಕು ಗಂಗಾವತಿ ತಾಲ್ಲೂಕು ಕೊಪ್ಪಳ ಜಿಲ್ಪಿ 

193.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಯಲಬುರ್ಗ ತಾಲ್ಲೂಕು ಯಲಬುರ್ಗ ತಾಲ್ಲೂಕು ಕೊಪ್ಪಳ ಜಿಲ್ಪಿ 

194. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕುಷ್ಟಗಿ ತಾಲ್ಲೂಕು ಕುಷ್ಟಗಿ ತಾಲ್ಲೂಕು ಕೊಪ್ಪಳ ಜಿಲ್ಲೆ 

195. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮಡಕೇರಿ ತಾಲ್ಲೂಕು ಮಡಕೇರಿ ತಾಲ್ಲೂಕು ಮಡಕೇರಿ ಜಿಲ್ಲೆ 

196. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸೋಮವಾರಪೇಟೆ ತಾಲ್ಲೂಕು ಸೋಮವಾರಪೇಟೆ ತಾಲ್ಲೂಕು ಮಡಕೇರಿ ಜಲ್ಲಿ 

197. | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ವೀರಾಜಪೇಟೆ ತಾಲ್ಲೂಕು ವಿರಾಜಪೇಟೆ ತಾಲ್ಲೂಕು ಮಡಕೇರಿ ಜಿಲ್ಲೆ 

198. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಮಂಡ್ಯ ತಾಲ್ಲೂಕು ಮಂಡ್ಯ ತಾಲ್ಲೂಕು ಮಂಡ್ಯ ಜಿಲ್ಲೆ 

199. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಮದ್ದೂರು ತಾಲ್ಲೂಕು ಮದ್ದೂರು ತಾಲ್ಲೂಕು ಮಂಡ್ಯ ಜಿಲ್ಲೆ 

200. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಮಳವಳ್ಳಿ ತಾಲ್ಲೂಕು ಮಳವಳ್ಳಿ ತಾಲ್ಲೂಕು ಮಂಡ್ಯ ಜಿಲ್ಲೆ 

201. ! ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಪಾಂಡವಪುರ ತಾಲ್ಡೂರು ಪಾಂಡವಪುರ ತಾಲ್ಲೂಕು ಮಂಡ್ಯ ಜಿಲ್ಲೆ 

202. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ನಾಗಮಂಗಲ ತಾಲ್ಲೂಕು ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ 

203. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಕೆ.ಆರ್‌.ಪೇಟೆ ತಾಲ್ಲೂಕು ಕೆ.ಆರ್‌.ಪೇಟೆ ತಾಲ್ಲೂಕು ಮಂಡ್ಯ ಜಿಲ್ಲೆ 

204. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
(ಶ್ರೀರಂಗಪಟ್ಟಣ ತಾಲ್ಲೂಕು (ಶ್ರೀರಂಗಪಟ್ಟಣ ತಾಲ್ಲೂಕು ಮಂಡ್ಯ ಜಿಲ್ಲೆ 













































































ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೭೩ 
1 2 3 4 
205, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮಂಗಳೂರು ತಾಲ್ಲೂಕು ಮಂಗಳೂರು ತಾಲ್ಲೂಕು ಮಂಗಳೂರು ಜಿಲ್ಲೆ 
206, | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬಂಟ್ವಾಳ ತಾಲ್ಲೂಕು ಬಂಟ್ವಾಳ ತಾಲ್ಲೂಕು ಮಂಗಳೂರು ಜಿಲ್ಲೆ 
207.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೆಳ್ಳಂಗಡಿ ತಾಲ್ಲೂಕು ಬೆಳ್ಳಂಗಡಿ ತಾಲ್ಲೂಕಿ ಮಂಗಳೂರು ಜಿಲ್ಲೆ 
208. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕಿ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಪುತ್ತೂರು ತಾಲ್ಲೂಕು ಪುತ್ತೂರು ತಾಲ್ಲೂಕು ಮಂಗಳೂರು ಜಿಲ್ಲೆ 
209, , ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
'ಸೂಳ್ಳ ತಾಲ್ಲೂಕು ಸೂಳ್ವ ತಾಲ್ಲೂಕು ಮಂಗಳೂರು ಜಿಲ್ಲೆ 
210.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮೈಸೂರು ತಾಲ್ಲೂಕು ಮೈಸೂರು ತಾಲ್ಲೂಕು ಮೈಸೂರು ಜಿಲ್ಲೆ 
211.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹೆಚ್‌.ಡಿ.ಕೋಟೆ ತಾಲ್ಲೂಕು ಹೆಚ್‌.ಡಿ.ಕೋಟೆ ತಾಲ್ಲೂಕು ಮೈಸೂರು ಜಿಲ್ಲೆ 
212, , ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಹುಣಸೂರು ತಾಲ್ಲೂಕು ಹುಣಸೂರು ತಾಲ್ಲೂಕು ಮೈಸೂರು ಜಿಲ್ಲೆ 
213. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೆ.ಆರ್‌.ನಗರ ತಾಲ್ಲೂಕು ಕಿ.ಆರ್‌.ನಗರ ತಾಲ್ಲೂಕು ಮೈಸೂರು ಜಿಲ್ಲೆ 
214. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ನಂಜನಗೂಡು ತಾಲ್ಲೂಕು ನಂಜನಗೂಡು ತಾಲ್ಲೂಕು ಮೈಸೂರು ಜಿಲ್ಲೆ 
215.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಪಿರಿಯಾಪಟ್ಟಣ ತಾಲ್ಲೂಕು ಪಿರಿಯಾಪಟ್ಟಣ ತಾಲ್ಲೂಕು ಮೈಸೂರು ಜಿಲ್ಲೆ 
216. | ಸಹಾಯಕ ಕೈಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಟಿ.ನರಸೀಪುರ ತಾಲ್ಲೂಕು ಟೀ.ನರಸೀಪುರ ತಾಲ್ಲೂಕು ಮೈಸೂರು ಜಿಲ್ಪಿ 
217.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ರಾಯಚೂರು ತಾಲ್ಲೂಕು ರಾಯಚೂರು ತಾಲ್ಲೂಕು ರಾಯಚೂರು ಜಿಲ್ಲೆ 
218. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ದೇವದುರ್ಗ ತಾಲ್ಲೂಕು ದೇವದುರ್ಗ ತಾಲ್ಲೂಕು ರಾಯಚೂರು ಜಿಲ್ಲೆ 
219.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಮಾನ್ವಿ ತಾಲ್ಲೂಕು ಮಾನ್ಸಿ ತಾಲ್ಲೂಕು ರಾಯಚೂರು ಜಿಲ್ಲೆ 
220. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಲಿಂಗಸೂಗೂರು ತಾಲ್ಲೂಕು ಲಿಂಗಸೂಗೂರು ತಾಲ್ಲೂಕು ರಾಯಚೂರು ಜಿಲ್ಲೆ 
221.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸಿಂಧನೂರು ತಾಲ್ಲೂಕು ಸಿಂಧನೂರು ತಾಲ್ಲೂಕು ರಾಯಚೂರು ಜಿಲ್ಲೆ 
222.| ಸಹಾಯಕ ಕೈಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶಿವಮೊಗ್ಗ ತಾಲ್ಲೂಕು ಶಿವಮೊಗ್ಗ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ 
223. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಭದ್ರಾವತಿ ತಾಲ್ಲೂಕು ಭದ್ರಾವತಿ ತಾಲ್ಲೂಕು ಶಿವಮೊಗ್ಗ ಜಿಲೆ 
224.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ತೀರ್ಥಹಳ್ಳಿ ತಾಲ್ಲೂಕು ತೀರ್ಥಹಳ್ಳಿ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ 
225.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 








ಸಾಗರ ತಾಲೂಕು 





ಸಾಗರ ತಾಲ್ಲೂಕು 





ಶಿವಮೊಗ್ಗ ಜಿಲ್ಲೆ 



















































































೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

226.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಶಿಕಾರಿಪುರ ತಾಲ್ಲೂಕು ಶಿಕಾರಿಪುರ ತಾಲ್ಲೂಕು ಶಿವಮೊಗ್ಗ ಜಿಲ್ಲಿ 

227.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಸೊರಬ ತಾಲ್ಲೂಕು ಸೊರಬ ತಾಲ್ಲೂಕು ಶಿವಮೊಗ್ಗ ಜಿಲ್ಲಿ 

228.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 

ಸನಗರ ತಾಲ್ಲೂಕು ಸನಗರ ತಾಲ್ಲೂಕಿ ಶಿವಮೊಗ್ಗ ಜಿಲ್ಲೆ 

229.| ಸಹಾಯಿಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ತುಮಕೂರು ತಾಲ್ಲೂಕು ತುಮಕೂರು ತಾಲ್ಲೂಕು ತುಮಕೂರು ಜಿಲ್ಲೆ 

230.| ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ತುಮಕೂರು ಜಿಲ್ಲೆ 

231.| ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಗುಬ್ಬಿ ತಾಲ್ಲೂಕು ಗುಬ್ಬಿ ತಾಲ್ಲೂಕು ತುಮಕೂರು ಜಿಲ್ಪೆ 

232. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಕೊರಟಗೆರೆ ತಾಲ್ಲೂಕು ಕೊರಟಗೆರೆ ತಾಲ್ಲೂಕು ತುಮಕೂರು ಜಿಲ್ಲೆ 

233. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಮಧುಗಿರಿ ತಾಲ್ಲೂಕು ಮಧುಗಿರಿ ತಾಲ್ಲೂಕು ತುಮಕೂರು ಜಿಲ್ಲೆ 

234. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಪಾವಗಡ ತಾಲ್ಲೂಕು ಪಾವಗಡ ತಾಲ್ಲೂಕು ತುಮಕೂರು ಜಿಲ್ಲೆ 

235. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ಸಿರಾ ತಾಲ್ಲೂಕು ಸಿರಾ ತಾಲ್ಲೂಕು ತುಮಕೂರು ಜಿಲ್ಲೆ 

236. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ತಿಪಟೂರು ತಾಲ್ಲೂಕು ತಿಪಟೂರು ತಾಲ್ಲೂಕು ತುಮಕೂರು ಜಿಲ್ಲೆ 

237. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೈಷಿ ನಿರ್ದೇಶಕರು, 
ತುರುವೇಕಿರೆ ತಾಲ್ಲೂಕು ತುರುವೇಕಿರೆ ತಾಲ್ಲೂಕು ತುಮಕೂರು ಜಿಲ್ಲೆ 

238.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕುಣಿಗಲ್‌ ತಾಲ್ಲೂಕು ಕುಣಿಗಲ್‌ ತಾಲ್ಲೂಕಿ ತುಮಕೂರು ಜಿಲ್ಲೆ 

239. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಉಡುಪಿ ತಾಲ್ಲೂಕು ಉಡುಪಿ ತಾಲ್ಲೂಕು ಉಡುಪಿ ಜಿಲ್ಲೆ. 

240. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕುಂದಾಪುರ ತಾಲ್ಲೂಕು ಕುಂದಾಪುರ ತಾಲ್ಲೂಕು ಉಡುಪಿ ಜಿಲ್ಲೆ. 

241.| ಸಹಾಯೆಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕಾರ್ಕಳ ತಾಲ್ಲೂಕು ಕಾರ್ಕಳೆ ತಾಲ್ಲೂಕು ಉಡುಪಿ ತಾಲ್ಲೂಕು 

242.| ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
(ರಾಜ್ಯ ಮಣ್ಣು ಸಮೀಕ್ಷೆ), ಧಾರವಾಡ. (ರಾಜ್ಯ ಮಣ್ಣು ಸಮೀಕಿ), ಧಾರವಾಡ. ಧಾರವಾಡ. 

243. ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೃಷಿ ಅಭಿವೃದ್ಧಿ ಕೀಂದ್ರ, ಧಾರವಾಡ. ಕೃಷಿ ಅಭಿವೃದ್ಧಿ ಕೀಂದ್ರ, ಧಾರವಾಡ. ಧಾರವಾಡ ಜಿಲ್ಲೆ. 

244. ! ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೃಷಿ ಅಭಿವೃದ್ಧಿ ಕೇಂದ್ರ, ತ್ಯಾವಣಗಿ, ಕೃಷಿ ಅಭಿವೃದ್ಧಿ ಕೇಂದ್ರ, ತ್ಯಾವಣಗಿ, ದಾವಣಗೆರೆ ಜಿಲ್ಲೆ. 
ಚನ್ನಗಿರಿ ತಾ. ಚನ್ನಗಿರಿ ತಾ. 

245.1! ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಕೃಷಿ ಅಭಿವೃದ್ಧಿ ಕೇಂದ್ರ, ಕೊಣ್ಣೂರು, ಕೃಷಿ ಅಭಿವೃದ್ಧಿ ಕೇಂದ್ರ, ಕೊಣ್ಣೂರು, ಬೆಳಗಾಂ ಜಿಲ್ಲೆ. 
ಬೆಳಗಾಂ ಜಿಲ್ಲೆ. ಬೆಳಗಾಂ ಜಿಲ್ಲೆ. 




































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೭೫ 
1 2 3 4 

246.| ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಜಂಟಿ ಕೃಷಿ ನಿರ್ದೇಶಕರು, 
ಕೃಷಿ ಅಭಿವೃದ್ಧಿ ಕೇಂದ್ರ, ದಡೇಸುಗೂರು, ಅಭಿವೃದ್ಧಿ ಕೇಂದ್ರ, ದಡೇಸುಗೂರು, `ರಾಯಚೂರು ಜಿಲ್ಲೆ. 
ರಾಯಚೂರು ಜಿಲ್ಲೆ. ರಾಯಚೂರು ಜಿಲ್ಲೆ. 

241. : ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶಕರು, 
ಬೀಜ ಪರೀಕ್ಷಾ ಕೀಂದ್ರ, ಹೆಬ್ಬಾಳ, ಬೀಜ ಪರೀಕ್ಷಾ ಕೀಂದ್ರ, ಹೆಬ್ಬಾಳ, ಬೆಂಗಳೂರು. 
ಬೆಂಗಳೊರು -24. ಬೆಂಗಳೂರು-24. 

248.| ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೀಜ ಪರೀಕ್ಷಾ ಕೇಂದ್ರ, ಧಾರವಾಡ. ಬೀಜ ಪರೀಕ್ಷಾ ಕೇಂದ್ರ, ಧಾರವಾಡ. ಧಾರವಾಡ. 

249. | ಸಹಾಯಕಿ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೀಜ ಪರೀಕ್ಷಾ ಕೀಂದ್ರ, ದಾವಣಗೆರೆ, ಬೀಜ ಪರೀಕ್ಷಾ ಕೀಂದ್ರ, ದಾವಣಗೆರೆ, ದಾವಣಗೆರೆ, 

250. | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರು, 
ಬೀಜ ಪರೀಕ್ಷಾ ಕೇಂದ್ರ, ಗಂಗಾವತಿ, ಬೀಜ ಪರೀಕ್ಷಾ ಕೇಂದ್ರ, ಗಂಗಾವತಿ, ಕೊಪ್ಪಳ. 

251.| ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿ, ಜಂಟಿ ಕೈಷಿ ನಿರ್ದೇಶಕರು, 
ಬಯೋ ಕಂಟ್ರೋಲ್‌ ಲ್ಯಾಬ್‌/ ಬಯೋ ಕಂಟ್ರೋಲ್‌ ಲ್ಯಾಬ್‌ / ಮಂಡ್ಯ ಜಿಲ್ಲೆ. 
ಪ್ಯಾರಾಸ್ಟೆಟ್‌ ಲ್ಯಾಬ್‌, ಮಂಡ್ಯ ಜಿಲ್ಲೆ. ಪ್ಯಾರಾಸ್ಟೆಟ್‌ ಲ್ಯಾಬ್‌, ಮಂಡ್ಯ ಜಿಲ್ಲೆ. 

252.| ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿ, ಜಂಟಿ ಕೈಷಿ ನಿರ್ದೇಶಕರು, 
ಬಯೋ ಕಂಟ್ರೋಲ್‌ ಲ್ಯಾಬ್‌ / ಬಯೋ ಕಂಟ್ರೋಲ್‌ ಲ್ಯಾಬ್‌ / ಕೊಪ್ಪಳ ಜಿಲ್ಲೆ. 
ಪ್ಯಾರಾಸ್ಟೆಟ್‌ ಲ್ಯಾಬ್‌, ಗಂಗಾವತಿ ತಾ. ಪ್ಯಾರಾಸ್ಟೆಟ್‌ ಲ್ಯಾಬ್‌, ಗಂಗಾವತಿ ತಾ. 

253. | ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರು, 
ಬಯೋ ಕಂಟ್ರೋಲ್‌ ಲ್ಯಾಬ್‌ / ಬಯೋ ಕಂಟ್ರೋಲ್‌ ಲ್ಯಾಬ್‌ / ಬೆಳಗಾಂ ಜಿಲ್ಲೆ. 
ಪ್ಯಾರಾಸ್ಫೆಟ್‌ ಲ್ಯಾಬ್‌, ಬೈಲಹೊಂಗಲ ಪ್ಯಾರಾಸ್ಫೆಟ್‌ ಲ್ಯಾಬ್‌, ಬೈಲಹೊಂಗಲ 
ತಾಲ್ಲೂಕಿ. ತಾಲ್ಲೂಕು. 

254. | ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರು, 
ಬಯೋ ಕಂಟ್ರೋಲ್‌ ಲ್ಯಾಬ್‌ / ಬಯೋ ಕಂಟ್ರೋಲ್‌ ಲ್ಯಾಬ್‌ / ಗುಲ್ಬರ್ಗಾ ಜಿಲ್ಲೆ. 
ಪ್ಯಾರಾಸ್ಟೆಟ್‌ ಲ್ಯಾಬ್‌, ಗುಲ್ಬರ್ಗಾ ತಾ. ಪ್ಯಾರಾಸ್ಟೆಟ್‌ ಲ್ಯಾಬ್‌, ಗುಲ್ಬರ್ಗಾ ತಾ. 

255. | ಕೃಷಿ ಅಧಿಕಾರಿಗಳ ಕಛೇರಿ, ಬಯೋ ಕೃಷಿ ಅಧಿಕಾರಿ, ಬಯೋ ಫರ್ಟಿಲೈಸರ್‌ ಕೃಷಿ ನಿರ್ದೇಶಕರು, 
ಫರ್ಟಿಲೈಸರ್‌ ಲ್ಯಾಬ್‌, ಹೆಬ್ಬಾಳ, ಲ್ಯಾಬ್‌, ಹೆಬ್ಬಾಳ, ಬೆಂಗಳೂರು ಬೆಂಗಳೂರು. 
ಬೆಂಗಳೊರು. 

256. | ಕೃಷಿ ಅಧಿಕಾರಿಗಳ ಕಛೇರಿ, ಬಯೋ ಕೃಷಿ ಅಧಿಕಾರಿ, ಬಯೋ ಫರ್ಟಿಲೈಸರ್‌ ಜಂಟಿ ಕೈಷಿ ನಿರ್ದೇಶಕರು, 
ಫರ್ಟಿಲ್ವೆಸರ್‌ ಲ್ಯಾಬ್‌, ಧಾರವಾಡ. ಲ್ಯಾಬ್‌, ಧಾರವಾಡ. ಧಾರವಾಡ. 

257. | ಕೃಷಿ ಅಧಿಕಾರಿಗಳ ಕಛೇರಿ, ಬಯೋ ಕೃಷಿ ಅಧಿಕಾರಿ, ಬಯೋ ಫರ್ಟಿಲೈಸರ್‌ ಜಂಟಿ ಕೈಷಿ ನಿರ್ದೇಶಕರು, 
ಫರ್ಟಿಲ್ವೆಸರ್‌ ಲ್ಯಾಬ್‌, ಗುಲ್ಬರ್ಗಾ. ಲ್ಯಾಬ್‌, ಗುಲ್ಬರ್ಗಾ. ಗುಲ್ಬರ್ಗಾ. 

258. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಮಣ್ಣು ಆರೋಗ್ಯ ಕೇಂದ್ರ, ಬೆಂಗಳೂರು. ಬೆಂಗಳೂರು. 
ಬೆಂಗಳೊರು. 

259. | ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೈಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಕೋಲಾರ ಮಣ್ಣು ಆರೋಗ್ಯ ಕೇಂದ್ರ, ಕೋಲಾರ. ಕೋಲಾರ ಜಿಲ್ಲೆ. 

260. | ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೈಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ತುಮಕೂರು. ಮಣ್ಣು ಆರೋಗ್ಯ ಕೇಂದ್ರ, ತುಮಕೂರು. ತುಮಕೊರು ಜಿಲ್ಲೆ. 

261.| ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಶಿವಮೊಗ್ಗ. ಮಣ್ಣು ಆರೋಗ್ಯ ಕೇಂದ್ರ, ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ. 

262. | ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಮಣ್ಣು ಆರೋಗ್ಯ ಕೇಂದ್ರ, ದಾವಣಗೆರೆ ಜಿಲ್ಲೆ. 
ದಾವಣಗೆರೆ, ದಾವಣಗೆರೆ, 













































































೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 
1 2 3 4 

263, ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಮಣ್ಣು ಆರೋಗ್ಯ ಕೇಂದ್ರ, ಮೈಸೂರು ಜಿಲ್ಲೆ. 
ನಂಜನಗೂಡು, ಮೈಸೂರು ಜಿಲ್ಲೆ. ನಂಜನಗೂಡು, ಮೈಸೂರು ಜಿಲ್ಲೆ. 

264. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಮಂಡ್ಯ. ಮಣ್ಣು ಆರೋಗ್ಯ ಕೇಂದ್ರ, ಮಂಡ್ಯ. ಮಂಡ್ಯ ಜಿಲ್ಲೆ. 

265. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಹಾಸನ. ಮಣ್ಣು ಆರೋಗ್ಯ ಕೇಂದ್ರ, ಹಾಸನ. ಹಾಸನ ಜಿಲ್ಲೆ. 

266. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಚಿಕ್ಕಮಗಳೂರು. ಮಣ್ಣು ಆರೋಗ್ಯ ಕೇಂದ್ರ, ಚಿಕ್ಕಮಗಳೂರು. | ಚಿಕ್ಕಮಗಳೂರು ಜಿಲ್ಲೆ. 

267. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಮಂಗಳೂರು, ಮಣ್ಣು ಆರೋಗ್ಯ ಕೇಂದ್ರ, ಮಂಗಳೂರು. ಮಂಗಳೂರು ಜಿಲ್ಲೆ. 

268. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಸಿರಸಿ. ಮಣ್ಣು ಆರೋಗ್ಯ ಕೇಂದ್ರ, ಸಿರಸಿ. ಉತ್ತರ ಕನ್ನಡ ಜಿಲ್ಲೆ. 

269. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಗದಗ. ಮಣ್ಣು ಆರೋಗ್ಯ ಕೇಂದ್ರ, ಗದಗ. ಗದಗ ಜಿಲ್ಲೆ. 

270. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಗುಲ್ಬರ್ಗಾ. ಮಣ್ಣು ಆರೋಗ್ಯ ಕೇಂದ್ರ, ಗುಲ್ಬರ್ಗಾ ಗುಲ್ಬರ್ಗಾ ಜಿಲ್ಲೆ. 

271, ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಭಾಲ್ಕಿ. ಮಣ್ಣು ಆರೋಗ್ಯ ಕೇಂದ್ರ, ಭಾಲ್ಕಿ ಬೀದರ್‌ ಜಿಲ್ಲೆ. 

272, ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಮಣ್ಣು ಆರೋಗ್ಯ ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ರಾಯಚೂರು. ಕೇಂದ್ರ.ರಾಯಚೂರು. ರಾಯಚೂರು ಜಿಲ್ಲೆ. 

2783. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಜಮಖಂಡಿ. ಮಣ್ಣು ಆರೋಗ್ಯ ಕೇಂದ್ರ, ಜಮಖಂಡಿ. ಬಾಗಲಕೋಟೆ ಜಿಲ್ಲೆ. 

274. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಬಳ್ಳಾರಿ. ಮಣ್ಣು ಆರೋಗ್ಯ ಕೇಂದ್ರ, ಬಳ್ಳಾರಿ. ಬಳ್ಳಾರಿ ಜಿಲ್ಲೆ. 

215, ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಗೋಕಾಕ. ಮಣ್ಣು ಆರೋಗ್ಯ ಕೇಂದ್ರ, ಗೋಕಾಕ. ಬೆಳಗಾವಿ ಜಿಲೆ. 

276. ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, 
ಮಣ್ಣು ಆರೋಗ್ಯ ಕೇಂದ್ರ, ಕೂಡಿಗೆ. ಮಣ್ಣು ಆರೋಗ್ಯ ಕೇಂದ್ರ, ಕೂಡಿಗೆ. ಕೊಡಗು ಜಿಲ್ಲೆ. 

277 ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿಗಳು. ಸಂಚಾರಿ ಮಣ್ಣು ಸಂಬಂಧಪಟ್ಟ ಜಿಲ್ಲಾ ಜಂಟಿ 

ರಿಂದ ಸಂಚಾರಿ ಮಣ್ಣು ಆರೋಗ್ಯ ಕೀಂದ್ರಗಳು, ಆರೋಗ್ಯ ಕೇಂದ್ರಗಳು, ಧಾರವಾಡ, ಕೃಷಿ ನಿರ್ದೇಶಕರುಗಳು. 

279 ಧಾರವಾಡ, ನಂಜನಗೂಡು, ಗುಲ್ಬರ್ಗಾ. ನಂಜನಗೂಡು, ಗುಲ್ಬರ್ಗಾ. 

280 ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿ, ಸಂಬಂಧಪಟ್ಟ ತಾಲ್ಲೂಕು 
ಬೀಜೋತ್ಪಾದನಾ ಕೇಂದ್ರಗಳು. ಬೀಜೋತ್ಪಾದನಾ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರು, 

281 ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಅಧಿಕಾರಿ, ಸಂಬಂಧಪಟ್ಟ ತಾಲ್ಲೂಕು 
ರೈತ ಸಂಪರ್ಕ ಕೇಂದ್ರಗಳು ಹೋಬಳಿ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ 
ಮಟ್ಟದಲ್ಲಿ. ನಿರ್ದೇಶಕರುಗಳು 

















ಈ ಸಾರ್ವಜನಿಕ ಪ್ರಕಟಣೆ ತಕ್ಷಣದಿಂದ ಜಾರಿಗೆ ಬರುತ್ತದೆ. ಎಲ್ಲಾ ಜಿಲ್ಲಾ /ತಾಲ್ಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು 


ಕಛೇರಿಯ ಸೂಚನಾ ಫಲಕದಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಿಟಿಸಲು ಸೂಚಿಸಿದೆ. 


ಪಿ.ಆರ್‌. 82 


ಎಂ.ಅಬುಲ್‌ ಜಬ್ಬಾರ್‌ 
ದ ಬ 


ಜಂಟಿ ನಿರ್ದೇಶಕರು (ಆಡಳಿತ) ಕೃಷಿ ನಿರ್ದೇಶಕರ ಪರವಾಗಿ. 





ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೭೭ 





ಸಹಕಾರ ಇಲಾಖೆ 
ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ರವರ ನಡುವಳಿಕೆಗಳು 
ವಿಷಯ: ಸಮಾಪನಾ ಆದೇಶಿತ ಶಿರಾಳಕೊಪ್ಪ ನೌಕರರ ಗ್ರಾಹಕರ ಸಹಕಾರ ಸಂಘ ನಿಯಮಿತ, ಶಿರಾಳಕೊಪ್ಪ, ಶಿಕಾರಿಪುರ 
ತಾಲ್ಲೂಕು ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸ. ಸಂ. ಗಳ ಉಪ ನಿಬಂಧಕರು, ಶಿವಮೊಗ್ಗರವರ ಆದೇಶ ನಂ ಡಿಆರ್‌ಎಸ್‌/ ಕಾನೂನು! 3/ ಎಲ್‌ಕ್ಕೂಡಿ/ 
107/ 2001-02 ದಿನಾಂಕ: 30-5-2002. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರ ಪತ್ರ ನಂ ಎಆರ್‌ 25/ ಸಮಾಪನೆ! 4621/ 
03-04 ದಿನಾಂಕ: 30-12-2003. 
ಪ್ರಸ್ತಾವನೆ: 

ಶಿರಾಳಕೊಪ್ಪ ನೌಕರರ ಗ್ರಾಹಕರ ಸಹಕಾರ ಸಂಘ ನಿಯಮಿತ, ಶಿರಾಳಕೊಪ್ಪ, ಶಿಕಾರಿಪುರ ತಾಲ್ಲೂಕ್‌, ಈ ಸಂಘವು ಸಾಗರ 
ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ರವರ ಕಾರ್ಯಾಲಯದ ಸಂಖ್ಯೆ ಎಆರ್‌ಎಸ್‌/ ನೊಂದಣಿ/ 
24574-75 ದಿನಾಂಕ: 14-3-1975 ರಲ್ಲಿ ನೊಂದಣಿಯಾಗಿರುತ್ತದೆ. ಈ ಸಂಘವು 97-98ನೇ ಸಾಲಿನಿಂದ ನಿಷ್ಕ್ರಿಯಗೊಂಡಿರುವ ಬಗ್ಗೆ 
ಸಾಗರ ಉಪ ವಿಭಾಗದ ಸ.ಸಂ.ಗಳ ಸಹಾಯಕ ನಿಬಂಧಕರು, ಸಾಗರರವರ ಪತ್ರ ನಂ. ಎಆರ್‌. 25/ ಸಮಾಪನೆ/ 2001-02 ದಿನಾಂಕ: 
11-1-2002 ರಲ್ಲಿ ವರದಿ ಪ್ರಾಪ್ತವಾಗಿರುವುದರಿಂದ, ಉಲ್ಲೇಖ (1) ರಲ್ಲಿಯ ಆದೇಶದಲ್ಲಿ, ಈ ಸಂಘವನ್ನು ಸಮಾಪನೆಗೊಳಿಸಿದ್ದು, 
ಸಹಕಾರ ಅಭಿವೃದ್ಧಿ ಅಧಿಕಾರಿ ಶಿಕಾರಿಪುರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ 
ಸಹಕಾರ ಸಂಘದ ಪ್ರಭಾರವನ್ನು ದಿನಾಂಕ: 25-09-2002 ರಂದು ವಹಿಸಿಕೊಂಡಿರುತ್ತಾರೆ. ಈ ಸಂಘದಲ್ಲಿಯ ಚರಾಸ್ತಿ ಮೌಲ್ಯ ರೂ: 
1339- ಗಳ ವಿಲೇವಾರಿಗಾಗಿ ಈ ಕಛೇರಿಯ ಆದೇಶ ನಂಬರ್‌ ಡಿಆರ್‌ಎಸ್‌/ ಕಾನೂನು! 3/ ಡಿಎಲ್‌ಎಸ್‌/76/ 2002-03 ದಿನಾಂಕ: 
1-2-2003ರಲ್ಲಿ ಅನುಮತಿ ನೀಡಿದ್ದು ಅದರಂತೆ ಸಮಾಪನಾಧಿಕಾರಿಯವರು ಚರಾಸ್ತಿ ವಿಲೇವಾರಿ ಮಾಡಿದ್ದು ಹರಾಜಿನಿಂದ ರೂ: 2025/- 
ಜಮಾ ಆಗಿದೆ ಎಂದು ವರದಿ ಮಾಡಿರುತ್ತಾರೆ. ಈ ಸಂಘದಲ್ಲಿ ಸರ್ಕಾರದ ಷೇರು ಹಾಗೂ ಸಾಲ ಯಾವುದೂ ಇರುವುದಿಲ್ಲ. 
ಸಮಾಪನಾಧಿಕಾರಿಯವರು ಸದಸ್ಯರಿಗೆ ಷೇರು ವಾಪಸ್ಸು ಕೊಡುವ ಬಗ್ಗೆ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಸದಸ್ಕರ ಗಮನಕ್ಕೆ ಪ್ರಚಾರಗೊಳಿಸಿ 
ರೂ: 2550/- ಷೇರು ಹಣವನ್ನು ಸದಸ್ಯರಿಗೆ ವಾಪಸ್ಸು ಕೊಟ್ಟು ಓಚರ್‌ಗಳನ್ನು ಹಾಜರ್‌ ಪಡಿಸಿರುತ್ತಾರೆ. ಈ ಸಂಘದ ಹೆಸರಿನಲ್ಲಿ ಡಿಸಿಸಿ 
ಬ್ಯಾಂಕ್‌ ನಿಯಮಿತ ಶಿರಾಳಕೊಪ್ಪ ಶಾಖೆಯಲ್ಲಿ ರೂ: 12,853/- ಇದ್ದು, ನಗದು ಶಿಲ್ಕು ರೂ: 200/- ಮಾತ್ರ ಇರುತ್ತದೆ. ಈ ರೀತಿ 
ಆಸ್ತಿಯಲ್ಲಿರುವ ರೂ: 13,053/- ಗಳನ್ನು ಸಮಾಪನಾಧಿಕಾರಿಯವರ ಭತ್ಯ ರೂ: 4170/- ಗಳ ಅನುಮತಿಗಾಗಿ ಮತ್ತು ಉಳಿದ ಮೊಬಲಗು 
ರೂ: 8883/- ಗಳನ್ನು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್‌ನ ವಿಸ್ತರಣಾ ಶಾಖೆಯಲ್ಲಿರುವ ಸಹಕಾರ ಅಭಿವೃದ್ದಿ ಟ್ರಸ್ಟಿನ ಉಳಿತಾಯ ಖಾತೆ ನಂ: 
8103 ಗೆ ವರ್ಗಾಯಿಸಲು ಕೋರಿರುತ್ತಾರೆ. ಈ ರೀತಿಯಿಂದ ಆಸ್ತಿ ಜವಾಬ್ದಾರಿ ಏನೂ ಇಲ್ಲದಂತಾಗಿ ನೊಂದಣಿ ರದ್ದತಿಗೆ ಕೋರಿರುತ್ತಾರೆ. 

ಈ ಎಲ್ಲಾ ಹಿನ್ನೆಲೆಯಲ್ಲಿ ಮತ್ತು ಸ.ಸಂ.ಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ, ಸಾಗರ ರವರ ಶಿಫಾರಸ್‌ 
ಆಧಾರದ ಮೇಲೆ ಈ ಸಂಘದ ಅಸ್ತಿತ್ವದಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ದೃಢಪಟ್ಟಿದ್ದು, ಈ ಸಂಘದ ನೊಂದಣಿ ಸಂಖ್ಯೆಯನ್ನು 
ರದ್ದು ಗೊಳಿಸುವುದು ಸೂಕ್ತ ಎಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ನಂ. ಡಿಆರ್‌ಎಸ್‌/ ಕಾನೂನು! ಎಲ್‌ಕ್ಕೂಡಿ/ 76/2002-03, ದಿನಾಂಕ: 31ನೇ ಡಿಸೆಂಬರ್‌ 2003 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ನಂ. ಸಿಎಂಡಬ್ಲೂ! 69/ 
ಸಿಎಲ್‌ಎಂ/ 2001 ದಿನಾಂಕ: 21-11-2001 ರಲ್ಲಿಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೆ. ಈಶ್ವರಸ್ವಾಮಿ ಸಹಕಾರ ಸಂಘಗಳ ಉಪ 
ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು, ಶಿರಾಳಕೊಪ್ಪ ನೌಕರರ ಗ್ರಾಹಕರ ಸಹಕಾರ ಸಂಘ ನಿಯಮಿತ ಶಿರಾಳಕೊಪ್ಪ 
ಶಿಕಾರಿಪುರ ತಾಲ್ಲೂಕ್‌, ಇದರ ನೊಂದಣಿ ಸಂಖ್ಯೆ: ಎಆರ್‌ಎಸ್‌/ ನೊಂದಣಿ/ 245/74-75 ದಿನಾಂಕ: 14-3-1975 ಇದನ್ನು ರದ್ದು ಪಡಿಸಿ 
ಆದೇಶಿಸಿರುತ್ತೇನೆ. 

ಶಿವಮೊಗ್ಗ ಡಿಸಿಸಿ ಬ್ಯಾಂಕ್‌ ನಿಯಮಿತ, ಶಿರಾಳಕೊಪ್ಪ ಶಾಖೆ, ಶಿರಾಳಕೊಪ್ಪದಲ್ಲಿ ಈ ಸಂಘದ ಹೆಸರಿನಲ್ಲಿರುವ ಉಳಿತಾಯ 
ಖಾತೆರಲ್ಲಿಯ ರೂ: 12,853/- ಮತ್ತು ಸಮಾಪನಾಧಿಕಾರಿಯವರ ಹಸ್ತೆ ಇರುವ ನಗದು ಶಿಲ್ಕು ರೂ: 200/- ರಲ್ಲಿ ಸಮಾಪನಾಧಿಕಾರಿ ಭತ್ಯ 
ರೂ: 4170/- ಪಡೆದ ನಂತರ ಉಳಿದ ರೂ: 8883/- ಗಳನ್ನು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್‌ ವಿಸ್ತರಣಾ ಶಾಖೆಯಲ್ಲಿರುವ ಸಹಕಾರ ಅಭಿವೃದ್ದಿ 
ಟ್ರಸ್ಟ್‌ನ ಉಳಿತಾಯ ಖಾತೆ ನಂಬರ್‌ 8103 ಗೆ ವರ್ಗಾಯಿಸಲು ಷರತ್‌ವಿಧಿಸಲಾಗಿದೆ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಜವಾಬ್ದಾರಿ 
ಸಮಾಪನಾಧಿಕಾರಿಯವರದ್ದಾಗಿದೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಈ ಸಂಘದ ಕಾರ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ ಎಂದು 
ಹಾಗೂ ಈ ಸಂಘವು ಅಸ್ತಿತ್ವದಲ್ಲಿಲ್ಲವೆಂದು, ಈ ಸಂಘಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ಸ.ಸಂ.ಗಳ ಸಹಾಯಕ ನಿಬಂಧಕರು, 
ಸಾಗರ ಉಪ ವಿಭಾಗ, ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ 31-12-2003 ರಂದು ನನ್ನ ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ನೀಡಿದೆ. 

ಕೆ. ಈಶ್ವರಸ್ವಾಮಿ 
ಪಿ.ಆರ್‌. 90 ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಸಹಕಾರ ಇಲಾಖೆ 
ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ರವರ ನಡುವಳಿಕೆಗಳು 
ವಿಷಯ: ಸಮಾಪನಾ ಆದೇಶಿತ ಖಜಾನೆ ನೌಕರರ ಮತ್ತು ಇತರೆ ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ 
ನಿಯಮಿತ, ಶಿವಮೊಗ್ಗ ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಸ. ಸಂ. ಗಳ ಉಪ ನಿಬಂಧಕರು, ಶಿವಮೊಗ್ಗರವರ ಆದೇಶ ನಂ ಡಿಆರ್‌ಎಸ್‌/ ಕಾನೂನು! 3/ ಎಲ್‌ಕ್ಯೂಡಿ/ 
23/ 03.04 ದಿನಾಂಕ: 30-9-2003. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗರವರ ಪತ್ರ ನಂ ಎಆರ್‌ 24/ ಸಮಾಪನೆ! 1421/ 
03.04 ದಿನಾಂಕ: 31-12-2003. 
ಪ್ರಸ್ತಾವನೆ: 

ಖಜಾನೆ ನೌಕರರ ಮತ್ತು ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಶಿವಮೊಗ್ಗ, ಈ ಸಂಘವು 
ಶಿವಮೊಗ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಕಾರ್ಯಾಲಯದ ಸಂಖ್ಯೆ ಎಆರ್‌ 24 
ನೊಂದಣಿ! ಆರ್‌ಎಸ್‌ಆರ್‌/46 23526 97-98 ದಿನಾಂಕ: 2-8-1997 ರಲ್ಲಿ ನೊಂದಣಿಯಾಗಿರುತ್ತದೆ. ಈ ಸಂಘವು 
ನಿಷ್ಕ್ರಿಯಗೊಂಡಿರುವ ಬಗ್ಗೆ ಶಿವಮೊಗ್ಗ ಉಪ ವಿಭಾಗದ ಸ.ಸಂ.ಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರ ಪತ್ರ ನಂ. ಎಆರ್‌. 24 
ಸಮಾಪನೆ/ ಸಿಆರ್‌.72/ 2003-04 ದಿನಾಂಕ: 26-8-2003 ರಲ್ಲಿ ವರದಿ ಪ್ರಾಪ್ತವಾಗಿರುವುದರಿಂದ, ಉಲ್ಲೇಖ (1) ರಲ್ಲಿಯ ಆದೇಶದಲ್ಲಿ, 
ಈ ಸಂಘವನ್ನು ಸಮಾಪನೆಗೊಳಿಸಿದ್ದು, ವಿಕ್ರಯಾಧಿಕಾರಿ, 1ನೇ ವೃತ್ತ, ಸ.ಸಂ.ಗಳ ಸಹಾಯಕ ನಿಬಂಧಕರ ಕಛೇರಿ, ಶಿವಮೊಗ್ಗ ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ ಸಹಕಾರ ಸಂಘದ ಪ್ರಭಾರವನ್ನು ದಿನಾಂಕ: 
6-11-2003 ರಂದು ವಹಿಸಿಕೊಂಡಿರುತ್ತಾರೆ. ಈ ಸಂಘದ ಪ್ರಭಾರ ವಹಿಸಿ ಕೊಡುವ ಪೂರ್ವದಲ್ಲಿ ಆಸ್ತಿ ಜವಾಬ್ದಾರಿ ಏನೂ ಇಲ್ಲದಂತೆ 
ಮಾಡಿ, ಪ್ರಭಾರ ವಹಿಸಿ ಕೊಂಡಿರುವುದಾಗಿ ತಿಳಿಸಿರುತ್ತಾರೆ. ಉಲ್ಲೇಖ (2)ರಲ್ಲಿಯ ಪತ್ರದಲ್ಲಿ ಶಿವಮೊಗ್ಗ ಉಪ ವಿಭಾಗದ ಸ.ಸಂ.ಗಳ 
ಸಹಾಯಕ ನಿಬಂಧಕರು, ಈ ಸಂಘದಲ್ಲಿ ಎಲ್ಲಾ ಸದಸ್ಯರಿಗೆ ಷೇರು ವಾಪಸ್ಸು ಕೊಡಲಾಗಿದ್ದು, ಸಂಗ್ರಹಿಸಬೇಕಾದ ಆಸ್ತಿ ಮತ್ತು ವಿಲೆಗಾಗಿ 
ಜವಾಬ್ದಾರಿ ಯಾವುದೂ ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಈ ಸಂಘದಲ್ಲಿ ಎಲ್ಲಾ ಸದಸ್ಯರಿಗೆ ಷೇರು ವಾಪಸ್ಸು ಕೊಟ್ಟಿರುವುದರಿಂದ, 
ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಂತಾಗಿದೆ. ಸಮಾಪನಾಧಿಕಾರಿಯವರು ವರದಿಯಲ್ಲಿ ಸದಸ್ಯರಿಗೆ ಷೇರು ಮೊತ್ತದ ಚಿಕ್‌ ಕೊಟ್ಟಿರುವ 
ಮೊಬಲಗು ರೂ: 3514- ಮಾತ್ರ ಚೆಕ್‌ ನಗದೀಕರಣವಾಗದೇ, ಡಿಸಿಸಿ ಬ್ಯಾಂಕ್‌ನಲ್ಲಿ ಉಳಿದಿರುವುದಾಗಿ ಮತ್ತು ನಗದು ಶಿಲ್ಕು ರೂ: 
1110- ಮಾತ್ರ ಇದ್ದು, ಹೀಗೆ ಒಟ್ಟು ರೂ: 4624- ಗಳಲ್ಲಿ ರೂ: 518- ಸಮಾಪನಾಧಿಕಾರಿ ಭತ್ಯ ಪಡೆಯಲು ಮತ್ತು ಇನ್ನುಳಿದ 
ಮೊಬಲಗು ರೂ: 4106- ಗಳನ್ನು ಸಹಕಾರ ಅಭಿವೃದ್ಧಿ ಟ್ರಸ್ಟ್‌ಗೆ ವರ್ಗಾಯಿಸಲು ಅನುಮತಿಗಾಗಿ ಕೋರಿರುತ್ತಾರೆ. 

ಈ ಎಲ್ಲಾ ಹಿನ್ನೆಲೆಯಲ್ಲಿ ಮತ್ತು ಸ.ಸಂ.ಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ರವರ ಶಿಫಾರಸ್‌ 
ಆಧಾರದ ಮೇಲೆ ಈ ಸಂಘದ ಅಸಿತ್ವದಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ದೃಢಪಟ್ಟಿದ್ದು, ಈ ಸಂಘದ ನೊಂದಣಿ ಸಂಖ್ಯೆಯನ್ನು 
ರದ್ದು ಗೊಳಿಸುವುದು ಸೂಕ್ತ ಎಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ನಂ. ಡಿಆರ್‌ಎಸ್‌/ ಕಾನೂನು! ಎಲ್‌ಕ್ಕೂಡಿ! 23/2002-03, ದಿನಾಂಕ: 31ನೇ ಡಿಸೆಂಬರ್‌ 2003 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ನಂ. ಸಿಎಂಡಬ್ಲೂ! 69/ 
ಸಿಎಲ್‌ಎಂ/ 2001 ದಿನಾಂಕ: 21-11-2001 ರಲ್ಲಿಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೆ. ಈಶ್ವರಸ್ವಾಮಿ, ಸಹಕಾರ ಸಂಘಗಳ 
ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು, ಖಜಾನೆ ನೌಕರರ ಮತ್ತು ಇತರೆ ಇಲಾಖೆ ನೌಕರರ ಗೃಹ ನಿರ್ಮಾಣ 
ಸಹಕಾರ ಸಂಘ ನಿಯಮಿತ, ಶಿವಮೊಗ್ಗ ಇದರ ನೊಂದಣಿ ಸಂಖ್ಯೆ: ಎಆರ್‌ 24 ನೊಂದಣಿ! ಆರ್‌ಎಸ್‌ಆರ್‌/ 46/ 23526) 97-98 
ದಿನಾಂಕ: 2-8-1997 ಇದನ್ನು ರದ್ದುಪಡಿಸಿ ಆದೇಶಿಸಿರುತ್ತೇನೆ. 

ಶಿವಮೊಗ್ಗ ಡಿಸಿಸಿ ಬ್ಯಾಂಕ್‌ ನಿಯಮಿತ, ವಿಸ್ತರಣಾ ಶಾಖೆ, ಶಿವಮೊಗ್ಗದಲ್ಲಿ ಈ ಸಂಘದ ಹೆಸರಿನಲ್ಲಿರುವ ಉಳಿತಾಯ ಖಾತೆ 
ನಂಬರ್‌ 54 ರಲ್ಲಿಯ ರೂ: 3514- ಮತ್ತು ಸಮಾಪನಾಧಿಕಾರಿಯವರ ಹಸ್ತೆ ಇರುವ ನಗದು ಶಿಲ್ಕು ರೂ: 1110/- ರಲ್ಲಿ ಸಮಾಪನಾಧಿಕಾರಿ 
ಭತ್ಯ ರೂ: 518- ಪಡೆದ ನಂತರ ಉಳಿದ ರೂ: 592- ಹೀಗೆ ಒಟ್ಟು ರೂ: 4106/- ಗಳನ್ನು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್‌ ವಿಸ್ತರಣಾ 
ಶಾಖೆಯಲ್ಲಿರುವ ಸಹಕಾರ ಅಭಿವೃದ್ದಿ ಟ್ರಸ್ಟ್‌ನ ಉಳಿತಾಯ ಖಾತೆ ನಂಬರ್‌ 8103 ಗೆ ವರ್ಗಾಯಿಸಲು ಷರತ್ತುವಿಧಿಸಲಾಗಿದೆ. 

ಸಮಾಪನಾಧಿಕಾರಿಯವರು ರೂ: 518/- ಗಳ ಪ್ರಭಾರ ಭತ್ಯ ಪಡೆಯಲು ಅನುಮತಿ ನೀಡಿದ್ದು, ಸಹಕಾರ ಅಭಿವೃದ್ದಿ ಟ್ರಸ್ಟ್‌ಗೆ 
ರೂ: 4106/- ಗಳನ್ನು ವರ್ಗಾಯಿಸುವ ಜವಾಬ್ದಾರಿ ಸಮಾಪನಾಧಿಕಾರಿಯವರದ್ದಾಗಿದೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಈ ಸಂಘದ ಕಾರ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ ಎಂದು 
ಹಾಗೂ ಈ ಸಂಘವು ಅಸ್ತಿತ್ವದಲ್ಲಿಲ್ಲವೆಂದು, ಈ ಸಂಘಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ಸ.ಸಂ.ಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ 31-12-2003 ರಂದು ನನ್ನ ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ನೀಡಿದೆ. 

ಕೆ. ಈಶ್ವರಸ್ವಾಮಿ 
ಪಿ.ಆರ್‌. 92 ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


(8 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೭೯ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ವಿಷಯ: ನಿಷ್ಕ್ರಿಯಗೊಂಡ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಉಡುಗಣಿ-ಶಿಕಾರಿಪುರ ತಾಲ್ಲೂಕು ಇದರ ಸಮಾಪನೆ 
ಆದೇಶ. 
ಉಲ್ಲೇಖ: 1. ಸ.ಸಂ.ಗಳ ಸಹಾಯಕ ನಿಬಂಧಕರು, ಸಾಗರ ಇವರ ಪತ್ರ ನಂ.ಸಸಂಸನಿ-25:ಸಮಾಪನೆ:2001-02: 
ದಿನಾಂಕ:30-11-2001. 
2. ಈ ಕಛೇರಿಯ ನೋಟೀಸ್‌ ನಂ. ಡಿಎಸ್‌:ಕಾನೂನು-3:ಡಿಎಲ್‌ಎಸ್‌:94:2001-02: ದಿನಾಂಕ:19.1.2002. 
3. ಅಧ್ಯಕ್ಷರು ಉಡುಗಣ ವ್ಯ.ಸೇ.ಸ. ಬ್ಯಾಂಕ್‌ ನಿ., ಇವರ ಪತ್ರ ದಿನಾಂಕ:8.2.2002. 
ಈ ಕಛೇರಿಯ ನೋಟೀಸ್‌ ಸಂ. ಡಿಆರ್‌ಎಸ್‌:ಕಾನೂನು-3:ಡಿಎಲ್‌ಎಸ್‌:3:94:2001-02: ದಿನಾಂಕ: 
23-7-2003. 
5. ಸ.ಸಂ.ಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪತ್ರ ನಂ.ಜೆಆರ್‌ಬಿ: 
ಎಲ್‌ಕ್ಕೂಡಿ:21:ಎಲ್‌ಪಿಎನ್‌:2003-04:ದಿನಾಂಕ:28-7-2003. 
6. ಅಧ್ಯಕ್ಷರು ಉಡುಗಣಿ ವ್ಯ.ಸೇ.ಸ.ಬ್ಯಾಂಕ್‌ ನಿ., ಇವರ ಪತ್ರ ದಿನಾಂಕ ಇಲ್ಲ ಸ್ವೀಕರಿಸಿದ್ದು ದಿನಾಂಕ: 
25.8.2003. 
7. ವ್ಯವಸ್ಥಾಪಕ ನಿರ್ದೇಶಕರು ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಶಿವಮೊಗ್ಗ ರವರ ಪತ್ರ 
ನಂ.ಯೋ ಮತ್ತು ಅ:3561:2003-04:ದಿ:2-12-2003. 

ಉಲ್ಲೇಖ (1) ರಲ್ಲಿಯ ಪ್ರಸ್ತಾವನೆಯಲ್ಲಿ ಸಾಗರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿಕಾರಿಪುರ 
ತಾಲ್ಲೂಕು ಉಡುಗಣ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಈ ಸಂಘವು ನಿಷ್ಕ್ರಿಯಗೊಂಡ ಪ್ರಯುಕ್ತ ಸಮಾಪನೆಗೊಳಿಸಲು ವರದಿ 
ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯ ಪ್ರಕಾರ ಈ ಸಂಘದ ಆರ್ಥಿಕ ಸ್ಥಿತಿಯು ತುಂಬಾ ದುಸ್ಥಿತಿಯಲ್ಲಿದ್ದು, ಸದಸ್ಕರಿಗೆ ಯಾವುದೇ ತರಹದ 
ಸಹಾಯವಾಗುತ್ತಿಲ್ಲ. ದಿನಾಂಕ:31-3-99ಕ್ಕೆ ಇದ್ದಂತೆ ರೂ.13.91 ಲಕ್ಷ ನಿವ್ವಳ ನಷ್ಟ ಅನುಭವಿಸುತ್ತಿದ್ದು, ವ್ಯಾಪಾರ ಅಭಿವೃದ್ದಿ ಯೋಜನೆ 
ಅನ್ವಯ ಯಾವುದೇ ಕಾರ್ಯಕ್ರಮ ಹಮಿಕ್ರೊಂಡಿರುವುದಿಲ್ಲ. ಈ ಬ್ಯಾಂಕ್‌ ಕಳೆದ 3 ವರ್ಷಗಳಿಂದ ಸದಸ್ಯರಿಗೆ ಹಂಚಿದ ಸಾಲದ ಪ್ರಮಾಣ 
ನಬಾರ್ಡ್‌ ಷರತ್ತುಗಳಿಗೆ ಅತೀ ಕಡಿಮೆ ಪ್ರಮಾಣದ್ದಾಗಿದೆ. ದಿನಾಂಕ:31-3-99ಕ್ಕೆ ಇದ್ದಂತೆ ರೂ.4.23 ಲಕ್ಷ ಸಾಲ ಸದಸ್ಯರಿಂದ 
ವಸೂಲಾಗಲು ಬಾಕಿಯಿದ್ದು ಪೂರ್ಣ ಸಾಲ ಸುಸ್ತಿಯಾಗಿರುತ್ತದೆ. ಆಡಳಿತ ಮಂಡಳಿಯ ಸದಸ್ಯರು ಸಂಘವನ್ನು ಅಭಿವೃದ್ಧಿ ಪಡಿಸಲು 
ಯಾವುದೇ ಕಾರ್ಯಕ್ರಮ ಹಾಕಿಕೊಳ್ಳಲು ಆಸಕ್ಷರಾಗಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಈ ಕಛೇರಿಯ ಉಲ್ಲೇಖ (2)ರಲ್ಲಿಯ 
ನೋಟೀಸಿನಲ್ಲಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಕಾರಣ ಕೇಳಿ ವರದಿ ಕೇಳಿದ್ದು, ಈ ನೋಟೀಸನ್ನು ಸ್ವೀಕರಿಸಿ, ಬ್ಯಾಂಕಿನ ವ್ಯಾಪ್ತಿಯ 
ಗ್ರಾಮಗಳಲ್ಲಿ ಪ್ರಕೃತಿ ವಿಕೋಪದಿಂದ ಬೆಳೆ ಬಾರದೆ ವಸೂಲಿ ಕುಂಠಿತವಾಗಿದೆ. ಬಿ.ಡಿ.ಪಿ. ಯೋಜನೆ ಅಡಿ ಕಾರ್ಯಕ್ರಮ 
ಹಮಿಕ್ರೊಳ್ಳುತ್ತೇವೆ. ಆದಕಾರಣ ಸಮಾಪನೆ ಮಾಡಬಾರದೆಂದು ಆಡಳಿತ ಮಂಡಳಿ ಸದಸ್ಯರು ಉಲ್ಲೇಖ (3)ರಲ್ಲಿಯ ಪತ್ರದಲ್ಲಿ 
ತಿಳಿಸಿರುತ್ತಾರೆ. 

ಈ ಬ್ಯಾಂಕಿನ ಆಡಳಿತ ಮಂಡಳಿಯವರು ಸಾಧಿಸಿದ ಪ್ರಗತಿ ವಿಮರ್ಶೆಗಾಗಿ ಮತ್ತೊಂದು ಅವಕಾಶ ಕಲ್ಪಿಸಿ, ಉಲ್ಲೇಖ (3)ರಲ್ಲಿ 
ನೋಟೀಸ್‌ ಕೊಟ್ಟು, ವರದಿ ಕೇಳಲಾಗಿದೆ. ಈ ಬ್ಯಾಂಕಿನ ಅಧ್ಯಕ್ಷರು ಉಲ್ಲೇಖ()ರ ಪತ್ರದಲ್ಲಿ, 2001-02ನೇ ಸಾಲಿನಲ್ಲಿ 11 ಜನ 
ಸದಸ್ಯರಿಗೆ ರೂ.51,000 ಅಲಾವಧಿ ಸಾಲ ಹಂಚಿರುತ್ತೇವೆ. 2003ನೇ ಸಾಲಿನಲ್ಲಿ ದಿನಾಂಕ:30-6-2003ಕ್ಕೆ ಕೆ.ಸಿ.ಸಿ. ಸಾಲವನ್ನು 
ಹಂಚಿರುತ್ತೇವೆ ಹಾಗೂ ನಿಯಂತ್ರಿತ ವಸ್ತುಗಳ ಮಾರಾಟ 11.00 ಲಕ್ಷಗಳದ್ದಾಗಿದೆ ಎಂದು ಹೇಳಿ, ಸಮಾಪನೆಗೊಳಿಸಬಾರದೆಂದು 
ಕೋರಿರುತ್ತಾರೆ. 

ಉಲ್ಲೇಖ (5)ರಲ್ಲಿಯ ಪತ್ರದಲ್ಲಿ ಬೆಂಗಳೂರು ವಿಭಾಗದ ಜಂಟಿ ನಿಬಂಧಕರು, ಬೆಂಗಳೂರು ಇವರು ಸಬಲತೆಗೊಳಿಸಲು 
ಯಾವುದೇ ಸಾಧ್ಯತೆ ಇಲ್ಲದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸಲು ತೀವ್ರ ಕ್ರಮಕ್ಕಾಗಿ ತಿಳಿಸಿರುತ್ತಾರೆ. 

ಈ ಬ್ಯಾಂಕಿನ ಸಮಾಪನೆ ಬಗ್ಗೆ ಹಣಕಾಸು ಸಂಸ್ಥೆಯಿಂದ ಡಿ.ಸಿ.ಸಿ. ಬ್ಯಾಂಕ್‌ನಿಂದ ವರದಿ ಕೇಳಲಾಗಿದ್ದು, ಉಲ್ಲೇಖ (7)ರಲ್ಲಿಯ 
ಪತ್ರದಲ್ಲಿ ಡಿ.ಸಿ.ಸಿ. ಬ್ಯಾಂಕ್‌, ಶಿವಮೊಗ್ಗ ಇದರ ವ್ಯವಸ್ಥಾಪಕ ನಿರ್ದೇಶಕರು ಪತ್ರ ಬರೆದು, ಈ ಬ್ಯಾಂಕ್‌ ರೂ.24.56 ಲಕ್ಷ ನಷ್ಟದಲ್ಲಿದ್ದು, 
ಪುನಃಶ್ಚೇತನಗೊಳಿಸುವ ಪರಿಸ್ಥಿತಿ ಇಲ್ಲದೇ ಇರುವುದರಿಂದ ಈ ಬ್ಯಾಂಕನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ ಈ 
ಬ್ಯಾಂಕಿಗೆ ಯಾವುದೇ ರೀತಿಯ ವಿಶೇಷ ಆರ್ಥಿಕ ನೆರವು ನೀಡಲು ಸಾಧ್ಯವಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. 

ಈ ಮೇಲ್ಕಂಡ ಕಾರಣಗಳಿಂದ ಮತ್ತು ಹಣಕಾಸು ಬ್ಯಾಂಕಿನ ಶಿಫಾರಸ್ಸಿನ ಆಧಾರದನ್ವ್ಹಯ ಈ ಸಂಘವನ್ನು ಸಮಾಪನೆಗೊಳಿಸಲು 
ನಿರ್ಧರಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಆದೇಶ 
ನಂ.ಡಿಆರ್‌ಎಸ್‌:ಡಿಎಲ್‌ಎಸ್‌:ಸಮಾಪನೆ:86:2003-04, ದಿನಾಂಕ: 27ನೇ ಡಿಸೆಂಬರ್‌ 2003 

ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ, ಕೆ. ಈಶ್ವರಸ್ವಾಮಿ, ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಮತ್ತು ಕರ್ನಾಟಕ ಸರ್ಕಾರದ ಅಧಿಸೂಚನೆ ನಂ.ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91: 
ದಿನಾಂಕ:4-5-1994 ರ ಪ್ರಕಾರ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ, ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿ., ಉಡುಗಣಿ, 
ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ, ಈ ಸಂಘವನ್ನು ಸಮಾಪನೆಗೆ ಆದೇಶಿಸಿದ್ದೇನೆ. 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73ರ ಅನ್ವಯ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿಯಮಿತ, 
ಶಿವಮೊಗ್ಗ ಇದರ ಶಿಕಾರಿಪುರ 2 ವೃತ್ತದ ಕ್ಷೇತ್ರಾಧಿಕಾರಿಯವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿದ್ದೇನೆ. 

ಸಮಾಪನೆಗೊಂಡ ಈ ಸಂಘದ ಪೂರ್ಣ ಪ್ರಭಾರವನ್ನು ಸಮಾಪನಾಧಿಕಾರಿಯವರು ಕೂಡಲೇ ವಹಿಸಿಕೊಂಡು, 30 
ದಿನಗಳೊಳಗಾಗಿ ವರದಿ ಮಾಡಲು ಸೂಚಿಸಿದೆ. 


೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಈ ಕಛೇರಿಯ ಮೊಹರು ಮತ್ತು ನನ್ನ ಸಹಿಯೊಂದಿಗೆ ದಿನಾಂಕ:27ನೇ ಡಿಸೆಂಬರ್‌ 2003ರಂದು ಹೊಡಡಿಸಿರುತ್ತೇನೆ. 
ಕೆ. ಈಶ್ವರಸ್ವಾಮಿ 
ಪಿ.ಆರ್‌. 93 ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-38:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
ಶ್ರೀ ಚಿಕ್ಕಣ್ಣ, 45 ವರ್ಷ ಬಿನ್‌ ಲೇಟ್‌ ರಾಮಣ್ಣ 1. ಶ್ರೀಮತಿ ಅಶಾನಾಥವಾಜ್‌ ಕೋಂ ಲೇಟ್‌ 
ಕೆಂದಟ್ಟಿ ವಿಲೇಜ್‌, ಕೋಲಾರ ತಾಲ್ಲೂಕು ಮತ್ತು ದೇನ್ನಿಸ್‌ವಾಜ್‌, ಕಾವಲಪಡು ವಿಲೇಜ್‌, ವಾಫ್‌ 
ಜಿಲ್ಲೆ. ಅಂಚೆ, ಬಂಟ್ವಾಳ ತಾ: ದಕ್ಷಿಣ ಕನ್ನಡ ಜಿಲ್ಲೆ. 


2. ಮೆ: ಓರಿಯೆಂಟಲ್‌ ಇನ್‌ಷೂರೆನ್ಸ್‌ ಕಂಪನಿ 
ಲಿಮಿಟೆಡ್‌, ವಿಭಾಗೀಯ ಕಛೇರಿ, ಲಿಯೋ ಶಾಪಿಂಗ್‌ 
ಕಾಂಪ್ಲೆಕ್ಸ್‌ ರೆಸಿಡೆನ್ಸಿ ರಸ್ತೆ, ಬೆಂಗಳೂರು-01. 

ಪ್ರಕಟಣೆ 

ಅರ್ಜಿದಾರರಾದ ಶ್ರೀ ಚಿಕ್ಕಣ್ಣ ಬಿನ್‌ ರಾಮಣ್ಣ ಅವರು ತಮ್ಮ ಗಂಡ:ಮಗನಾದ ಶ್ರೀ ಬಸವರಾಜು ಅವರು 1ನೇ ಪ್ರತಿವಾದಿ 
ಶ್ರೀ/ಶ್ರೀಮತಿ ಆಶಾನಾಥವಾಜ್‌ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 28-2-2000 ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 31-12-2003 ರಂದು 
ನೀಡಲಾಗಿದೆ. 

ಜಿ. ಚಿಕ್ಕಣ್ಣ 
ಪಿ.ಆರ್‌. 97 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 


ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-37:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಗುರಪ್ಪ ಬಿನ್‌ ಪೂಜಾರಿ ಗುರಪ್ಪ 1. ಮೆಹಬೂಬ್‌ ಪಾಶ ಬಿನ್‌ ಶೇಖ್‌ ಹೈದರ್‌ ಮೆಲತ್‌ನಗರ, 

2. ಶ್ರೀನಿವಾಸಪ್ಪ ಬಿನ್‌ ಗುರಪ್ಪ ಚಿಕ್ಕಬಳ್ಳಾಪುರ ರಸ್ತೆ, ಕೋಲಾರ. 

3. ಶಿವಪ್ಪ ಬಿನ್‌ ಗುರಪ್ಪ 2. ಮೆ: ಯುನೈಟೆಡ್‌ ಇಂಡಿಯಾ ಇನ್‌ಷೂರೆನ್ಸ್‌ ಕಂಪನಿ 
ನಾಗನಾಯಕನಹಳ್ಳಿ, ಗುಮರೆಡ್ಡಿಪುರ ಅಂಚೆ, ಲಿಮಿಟೆಡ್‌, ಡಿವಿಷನಲ್‌ ಕಛೇರಿ, ಅಂಚೆ ಪೆಟ್ಟಿಗೆ ಸಂಖ್ಯೆ:30, 
ಹೊಳ್ಳೂರು ಹೋಬಳಿ, ಕೋಲಾರ ತಾ: ಎಂ.ಬಿ. ರಸ್ತೆ, ರಾಬರ್ಟ್‌ ಸನ್‌ಪೇಟೆ, ಕೆ.ಜಿ.ಎಫ್‌. 

ಪ್ರಕಟಣೆ 


ಅರ್ಜಿದಾರರಾದ ಗುರಪ್ಪ ಬಿನ್‌ ಪೂಜಾರಿ ಗುರಪ್ಪ ಅವರು ತಮ್ಮ ಗಂಡ:ಮಗನಾದ ಶ್ರೀ ಶಂಕರಪ್ಪ ಅವರು 1ನೇ ಪ್ರತಿವಾದಿ 
ಶ್ರೀ/ಶ್ರೀಮತಿ ಮೆಹಬೂಬ್‌ ಪಾಶರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 11-7-2003 ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 31-12-2003 ರಂದು 


ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 


೪ 
ಪಿ.ಆರ್‌. 98 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೮೧ 





ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವ ಭವನ, ಹೈಗ್ರೌಂಡ್ಸ್‌, ಬೆಂಗಳೂರು-560 001 
ಪ್ರಕಟಣೆ ಸಂಖ್ಯೆ:ಕರಾಆ/ಆಡಳಿತ/02/2004 ದಿನಾಂಕ: 17ನೇ ಜನವರಿ 2004 

ವಿಷಯ: ಚಿಕ್ಕಮಗಳೂರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಸದಸ್ಯರ ಆಯ್ಕೆ ಬಗ್ಗೆ. 

ಚಿಕ್ಕಮಗಳೂರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಸದಸ್ಯರ ಸ್ಥಾನಕ್ಕೆ ಸೂಕ್ತರಾದವರನ್ನು ಗ್ರಾಹಕ ಸಂರಕ್ಷಣಾ 
ಕಾಯ್ದೆ 1986ರ ಕಲಂ 10(1)(ಎ)ರಡಿಯಲ್ಲಿ ಆಯ್ಕೆ ಮಾಡುವ ಸಲುವಾಗಿ ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ಅರ್ಜಿ ನಮೂನೆಯಲ್ಲಿ 
ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಚಿಕ್ಕಮಗಳೂರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಸದಸ್ಯರ ಸ್ಥಾನಕ್ಕೆ ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸುವುದಕ್ಕಿಂತ 
ಮುಂಚಿತವಾಗಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಮತ್ತು ಕರ್ನಾಟಕ ಗ್ರಾಹಕ ಸಂರಕ್ಷಣಾ ನಿಯಮಗಳು 1988 ಇವುಗಳನ್ನು ಓದಿ 
ತಿಳಿದುಕೊಂಡು, ಪ್ರತಿ ತಿಂಗಳು ರೂ.3000-00 ಗೌರವಧನ ಮತ್ತು ರೂ.300-00 ಸಾರಿಗೆ ಭತ್ಯೆಯನ್ನು ಪಡೆಯಲು ಇಚ್ಚೆಯುಳ್ಳವವು ಈ 
ಕೆಳಕಂಡ ಅರ್ಹತೆಯನ್ನು ಹೊಂದಿದ್ದಲ್ಲಿ ಮಾತ್ರ ನಿಗದಿತ ಅರ್ಜಿ ನಮೂನೆಯಲ್ಲಿ ಅರ್ಜಿಯನ್ನು ಅಗತ್ಯ ದಾಖಲೆಗಳ ದೃಢೀಕೃತ 
ಪ್ರತಿಗಳೊಂದಿಗೆ ದಿನಾಂಕ 16ನೇ ಫೆಬ್ರವರಿ 2004ರಂದು ಸಂಜೆ 5-00 ಗಂಟೆಯೊಳಗೆ ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ 
ವೇದಿಕೆ, ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 
ಸದಸ್ಯರಾಗಿ ಆಯ್ಕೆಯಾಗಲು ಇರಬೇಕಾದ ಅರ್ಹತೆಗಳು:- 

1) ಅರ್ಜಿ ಸಲ್ಲಿಸುವ ದಿನಾಂಕದಂದಿಗೆ 35 ವರ್ಷ ವಯಸ್ಸಾಗಿರಬೇಕು. 

2) ಯಾವುದಾದರೂ ಅಂಗೀಕೃತ ವಿಶ್ವವಿದ್ಯಾನಿಲಯದ ಪದವೀಧರರಾಗಿರಬೇಕು. 

3) ಪ್ರಾಮಾಣಿಕತೆ, ದಕ್ಷತೆ ಹಾಗೂ ನಿಷ್ಠೆ ಇರುವುದರ ಜೊತೆಗೆ ಅರ್ಥಶಾಸ್ತ್ರ, ಕಾನೂನು, ವಾಣಿಜ್ಯ ಲೆಕ್ಕಪತ್ರ, ಕೈಗಾರಿಕೆ, 
ಸಾರ್ವಜನಿಕ ವ್ಯವಹಾರಗಳು ಅಥವಾ ಸಾರ್ವಜನಿಕ ಆಡಳಿತ ಇವುಗಳಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕನಿಷ್ಠ 10 ವರ್ಷಗಳ 
ಅನುಭವವುಳ್ಳವರಾಗಿರಬೇಕು. 

4) ನಿಗದಿತ ಅರ್ಜಿ ನಮೂನೆಗಳ ಪ್ರತಿಯನ್ನು ಯಾವುದೇ ಶುಲ್ಕವಿಲ್ಲದಂತೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಇಲ್ಲಿ ಖುದ್ದಾಗಿ ಹಾಜರಾಗಿ ಪಡೆಯುವುದರ ಮೂಲಕ ಸ್ವೀಕರಿಸಬಹುದು. 

ಮಾನ್ಯ ಅಧ್ಯಕ್ಷರ ಆದೇಶಾನುಸಾರ, 
ಹೆಚ್‌.ಆರ್‌. ಶ್ರೀನಿವಾಸ್‌ 
ರಿಜಿಸ್ಟಾರ್‌ ಮತ್ತು ಆಡಳಿತಾಧಿಕಾರಿಗಳು, 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬೆಂಗಳೂರು. 
ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ 
ವೇದಿಕೆ/ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರ/ಸದಸ್ಯರ ನೇಮಕಾತಿಗೆ ಅರ್ಜಿ 
(ಅಭ್ಯರ್ಥಿಯು ತನ್ನ ಸ್ವಂತ ಕೈಬರಹದಲ್ಲಿ ಭರ್ತಿ ಮಾಡತಕ್ಕದ್ದು 








ಅ. ಅರ್ಜಿಗಳನ್ನು ಕರೆದಿರುವ ರಾಜ್ಯ ಆಯೋಗದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ ಇತ್ತೀಚಿನ ಪಾಸ್‌ಪೋರ್ಟ್‌ 
ಆ. ಸದರಿ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾಗಿರುವ ದಿನಾಂಕ ಸೈಜ್‌ನ ಭಾವಚಿತ್ರವನ್ನು 
ಇ. ಸದರಿ ಅಧಿಸೂಚನೆ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ದಿನಾಂಕ (ಯಾವ ಪತ್ರಿಕೆ, ಲಗತ್ತಿಸಿ 


ಯಾವ ದಿನಾಂಕದಂದು, ಯಾವ ಪುಟ ಮತ್ತು ಯಾವ ಅಂಕಣ ಎಂಬುದನ್ನು ನಿರ್ದಿಷ್ಟಪಡಿಸಿ) 











1. ಅಭ್ಯರ್ಥಿಯಪೂರ್ಣಹೆಸರು [ರದ 
(ಸರ್‌ನೇಮ್‌) (ಹೆಸರು) 





2. ನೀವು ನಿಮ್ಮಹೆಸರನ್ನು ಯಾವಾಗಲಾದರು 
ಬದಲಾಯಿಸಿ ಕೊಂಡಿದ್ದೀರಾ? ಹಾಗಿದ್ದಲ್ಲಿ, 
ಅದಕ್ಕೆ ಕಾರಣಗಳೊಂದಿಗೆ, ಪೂರ್ಣ 
ವಿವರಗಳನ್ನು ಮತ್ತು ಅದನ್ನು ಆಧರಿಸುವ 
ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು 
ಒದಗಿಸುವುದು. (ಈ ಕಾಲಂನಲ್ಲಿ ಒದಗಿಸಿರುವ 
ಖಾಲಿ ಜಾಗ ಸಾಲದೇ ಇದ್ದ ಸಂದರ್ಭದಲ್ಲಿ, 
ಹೆಚ್ಚುವರಿ ಪುಟಗಳನ್ನು ಉಪಯೋಗಿಸಿ) 

3. ವಿಳಾಸಗಳು: 

ಅ. ಹಾಲಿ ನಿವಾಸದ ವಿಳಾಸ, (ದೂರವಾಣಿ (ಅ) 
ಸಂಖ್ಯೆ, ಈ-ಮೇಲ್‌ ವಿಳಾಸ, ಫ್ಯಾಕ್ಸ್‌ 
ಸಂಖ್ಯೆಯೊಂದಿಗೆ) 

















೧೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ 


ಭಾಗ - ೩ 








ಆ. ನೀವು ಯಾವುದಾದರೂ ಉದ್ಯೋಗದಲ್ಲಿದ್ದೀರ (ಆ) 


ಅಥವಾ ಯಾವುದೇ ವೃತ್ತಿಯಲ್ಲಿದ್ದೀರ? 
ಹಾಗಿದಲ್ಲಿ ಪೂರ್ಣ ವಿವರಗಳನ್ನು ಕೊಡಿ. 
ಎನೂ Kk 


(ದೂರವಾಣಿ ಸಂಖ್ಯೆ, ಈ-ಮೇಲ್‌ ವಿಳಾಸ 





4. ತಂದೆಯ ಅಥವಾ ಪತಿಯ: 
(ಅ) ಪೂರ್ಣ ಹೆಸರು 


(ಆ) ಪ್ರಸ್ತುತ ನಿವಾಸದ ಪೂರ್ಣ ಅಂಚೆ ವಿಳಾಸ, 


ದೂರವಾಣಿ ಸಂಖ್ಯೆಯೊಂದಿಗೆ 
(ಬದುಕಿಲ್ಲದಿದ್ದರೆ, ಕೊನೆಯ ವಿಳಾಸವನ್ನು 
ನೀಡುವುದು) 

(ಇ) ವೃತ್ತಿ-ವಿಳಾಸ ಮತ್ತು ದೂರವಾಣಿ 


ಸಂಖ್ಯೆಯೊಂದಿಗೆ (ಬದುಕಿಲ್ಲದಿದ್ದರೆ, ಕೊನೆಯ 


ವಿಳಾಸವನ್ನು ನೀಡುವುದು) 


(ಅ) 
(ಆ) 


(ಇ) 





5. ಹುಟ್ಟಿದ ದಿನಾಂಕ (ಕ್ರಿಸ್ತಶಕದಲ್ಲಿ ವಯಸ್ಸನ್ನು 
ರುಜುವಾತುಪಡಿಸಲು ಹುಟ್ಟಿದ ದಿನಾಂಕವನ್ನು 
ಒಳಗೊಂಡ ಎಸ್‌.ಎಸ್‌.ಎಲ್‌.ಸಿ. ಅಥವಾ 
ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪ 


ದೃಢೀಕೃತ ಪ್ರತಿಯನ್ನು ಲಗತ್ತಿಸಿ. 


ತ್ರದ 


ರು 





6. (ಅ) ಜನ್ಮಸ್ಥಳ, ಜಿಲ್ಲೆ ಮತ್ತು ರಾಜ್ಯ. 
(ಆ) ಪ್ರಸ್ತುತ ನೆಲೆಸಿರುವ ಜಿಲ್ಲೆ 


(ಅ) 
(ಆ) 





7. (ಅ) ನಿಮ್ಮಮತ 


(ಅ) 


(ಆ) ನೀವು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ | (ಅ) 


ವರ್ಗಕ್ಕೆ ಸೇರಿದ್ದೀರಾ? ಹೌದು ಅಥವಾ 
ಇಲ್ಲ ಎಂದು ಉತ್ತರಿಸುವುದು. ಉತ್ತರ 
ಹೌದು ಆಗಿದ್ದರೆ, ನೀವು ಸೇರಿರುವ 


ಸಮುದಾಯವನ್ನು ಹೆಸರಿಸುವುದು 








8. ಎಸ್‌.ಎಸ್‌.ಎಲ್‌.ಸಿ.ಯಿಂದ ಮೊದಲ್ಗೊಂಡು ವಿದ್ಯಾರ್ಹತೆ - ವಿದ್ಯಾಭ್ಯಾಸದ ಸ್ಥಳ, ವರ್ಷ, ಶಾಲೆ!ಕಾಲೇಜಿನ ವಿವರಗಳೊಂದಿಗೆ. 
(ದೃಢೀಕರಿಸಿದ ಪದವಿ/ಡಿಪ್ಲೊಮಾ ಪ್ರಮಾಣಪತ್ರಗಳ ಪ್ರತಿ ಲಗತ್ತಿಸುವುದು). 





ಶಾಲೆ/ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ 
ಹೆಸರು ಮತ್ತು ಪೂರ್ಣ ವಿಳಾಸ 


ಪ್ರವೇಶದ ದಿನಾಂಕ 


ನಿರ್ಗಮನದ 
ದಿನಾಂಕ 


ತೇರ್ಗಡೆಯಾದ ಪರೀಕ್ಷೆಪದವಿಯ 
ಹೆಸರು 




















9. ನೀವು ಯಾವಾಗಲಾದರು ಉದ್ಯೋಗದಲ್ಲಿದ್ದಿದ್ದರೆ, ವಿವರ ಒದಗಿಸಿ. 


ಹುದ್ದೆಯ ಪದನಾಮ ಅಥವಾ ಅವಧಿ 





ಕೆಲಸದ ವಿವರಣೆ ಇಂದ 
(ದಿನಾಂಕ) 


ವರೆಗೆ 
(ದಿನಾಂಕ) 


ಕಚೇರಿ/ಸಂಸ್ಥೆಯ ಪೂರ್ಣ 
ವಿಳಾಸ 


ಉದ್ಯೋಗವನ್ನು ತ್ಯಜಿಸಲು 
ಕಾರಣಗಳು 























10. ನಿಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯಕ್ಕೆ 
ಸಂಬಂಧಿಸದ ಮತ್ತು ನಿಮಗೆ ಸಂಬಂಧಿಕರಲ್ಲದ, 


ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ಪಡೆದ, ಚಾರಿತ್ರ್ಯ 


ಪ್ರಮಾಣಪತ್ರಗಳನ್ನು ಮೂಲ ಪ್ರತಿಯಲ್ಲಿ 


ಲಗತ್ತಿಸಿದ್ದೀರಾ? ಇಂತಹ ಪ್ರಮಾಣಪತ್ರ ಈ ಅರ್ಜಿಗೆ 
ಸಹಬಂಧಿಸಿರುವ ನಮೂನೆಯಲ್ಲಿ ಇರತಕ್ಕದ್ದು ಮತ್ತು 


ಅರ್ಜಿಯ ದಿನಾಂಕದ ಹಿಂದಿನ 6 ತಿಂಗಳ ಒಳಗೆ 
ಕೊಟ್ಟಂತಹ ಪ್ರಮಾಣಪತ್ರವಾಗಿರತಕ್ಕದ್ದು. 
Fn) 























ಭಾಗ - ೩ 


ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ 


೧೮೩ 








11. 


(ಅ) 


ನೀವು ಯಾವಾಗಲಾದರೂ 
ಅಭಿಯೋಜನೆಗೆ ಒಳಗಾಗಿದ್ದೀರಾ, 
ಬಂಧನಕ್ಕೆ ಒಳಗಾಗಿದ್ದೀರಾ ಅಥವಾ 
ಕಟ್ಟುಪಾಡಿಗೊಳಗಾಗಿದ್ದೀರಾ/ಜುಲಾನೆ 
ಗೊಳಗಾಗಿದ್ದೀರಾ ಅಥವಾ ಯಾವುದೇ 
ನ್ಯಾಯಾಲಯದಿಂದ ಯಾವುದೇ 
ಅಪರಾಧಕ್ಕೆ ಅಪರಾಧಿಯೆಂದು 
ತೀರ್ಮಾನಿಸಲ್ಪಟ್ಟಿದ್ದೀರಾ? 


(ಅ) 





(ಆ) 


(ಇ) 


ಈ ಅರ್ಜಿಯನ್ನು ಹಾಕುವ ಸಮಯದಲ್ಲಿ 
ನಿಮ್ಮ ವಿರುದ್ಧ ಯಾವುದೇ 
ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ 
ಬಾಕಿ ಇದೆಯೇ? 

ಮೇಲಿನ (ಅ) ಅಥವಾ/ಮತ್ತು (ಆ)ಗಳಿಗೆ 
ಯಾವುದಕ್ಕಾದರೂ ನಿಮ್ಮ ಉತ್ತರ 
ಹೌದು ಎಂದಾದರೆ, ಬಂಧನ/ಜುಲಾನೆ, 
ಅಪರಾಧ ಸಿದಿ ತ ದಂಡಾದೇಶ, 
ಮುಂತಾದ ವಿವರಗಳನ್ನು ಕೊಡುವುದು. 


(ಆ) 





12. 


(ಅ) 


(ಆ) 


ನಿಮ್ಮನ್ನು ಯಾವಾಗಲಾದರೂ 
ಸೇವೆಯಿಂದ ವಜಾ (dismiss) 
ಮಾಡಲಾಗಿದೆಯೇತ।ತೆಗೆದು 
ಹಾಕಲಾಗಿದೆಯೇ (ಗೀemಂಳved)/ಹೊರ 
ಹಾಕಲಾಗಿದೆಯೇ 
(terminated)/ಕಡ್ಡಾಯವಾಗಿ 
ನಿವೃತ್ತಿಗೊಳಿಸಲಾಗಿದೆಯೇ ಅಥವಾ 
ಸರ್ಕಾರಿ ಸೇವೆಗೆ ಪ್ರವೇಶ ಪಡೆಯದಂತೆ 
ನಿರ್ಬಂಧಿಸಲಾಗಿದೆಯೇ (debarred) 
ಉತ್ತರ "ಹೌದು' ಆದರೆ, ಪ್ರಕರಣದ 
ಪೂರ್ಣ ವಿವರಗಳನ್ನು, ಸಂಬಂಧಪಟ್ಟ 
ದಾಖಲೆಗಳ ದೃಢೀಕೃತ ಪ್ರತಿಗಳೊಂದಿಗೆ 
ಒದಗಿಸತಕ್ಕದ್ದು. ದುರ್ನಡತೆಗಾಗಿ 
ಅಂತಹ ವ್ಯವಹರಣೆಯನ್ನು ನಿಮ್ಮ 
ವಿರುದ್ಧ ನಡೆಸಲಾಗಿದ್ದಲ್ಲಿ, ಅದನ್ನು 
ಸ್ಪಷ್ಟವಾಗಿ ತಿಳಿಸತಕ್ಕದ್ದು. 


(ಅ) 





13. 





ಈ ಕೆಳಕಂಡ ದಾಖಲೆಗಳನ್ನು 
ಲಗತ್ತಿಸಲಾಗಿದೆಯೇ? 


1) 


2) 


ವಯಸ್ಸನ್ನು ರುಜುವಾತುಪಡಿಸಲು ಜನ್ಮ 
ದಿನಾಂಕವನ್ನು ಒಳಗೊಂಡ 
ಎಸ್‌.ಎಸ್‌.ಎಲ್‌.ಸಿ. ಅಥವಾ 
ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರದ 
ದೃಢೀಕೃತ ಪ್ರತಿ. 

ಹುದ್ದೆಗೆ ಬೇಕಾದ 
ವಿದ್ಯಾರ್ಹತೆ/ಅನುಭವಕ್ಕೆ ಸಂಬಂಧಿಸಿದ 
ಪ್ರಮಾಣ ಪತ್ರಗಳ ದೃಢೀಕೃತ ಪ್ರತಿ. 
(ದಯವಿಟ್ಟು ಗ್ರಾಹಕ ಹಿತರಕ್ಷಣಾ 
ಅಧಿನಿಯಮ, 1986ರ ಸೆಕ್ಷನ್‌ 
10/16ನ್ನು ನೋಡಿ). 











೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 








14. ಅರ್ಜಿದಾರರು ವಕೀಲರಾಗಿದ್ದಲ್ಲಿ, 
ಅಧ್ಯಕ್ಷರು/ಸದಸ್ಕರಾಗಿ ಅವರ ನೇಮಕಾತಿಯ 
ನಂತರ, ಅವರ ಕೇಂದ್ರ ಸ್ಥಳವಾಗಬಹುದಾದ 
ಸ್ಥಳದಲ್ಲಿ, ಅವರ ಸಂಬಂಧಿಕರು ಯಾರಾದರೂ 
ವಕೀಲಿ ವೃತ್ತಿ ನಡೆಸುತ್ತಿದ್ದಾರೆಯೇ? ಹಾಗಿದ್ದಲ್ಲಿ, 
ವಿವರಗಳನ್ನು ಒದಗಿಸುವುದು. 

15. ಅರ್ಜಿದಾರನ ಈಗಿನ ವಾರ್ಷಿಕ 
ವರಮಾನ-ವೃತ್ತಿ, ವ್ಯಾಪಾರ, ಕಸುಬು, 
ಉದ್ಯೋಗ, ವ್ಯವಹಾರ, ಆಸ್ತಿ ಬಾಡಿಗೆಗುತ್ತಿಗೆ, 
ಮುಂತಾದವುಗಳಿಂದ ವಿವರಗಳನ್ನು 
ಒದಗಿಸುವುದು. 

16. ಅರ್ಥಶಾಸ್ತ್ರ, ಕಾನೂನು, ವಾಣಿಜ್ಯ, 
ಲೇಖಾಶಾಸ್ತ್ರ, ಕೈಗಾರಿಕೆ, ಸಾರ್ವಜನಿಕ 
ವ್ಯವಹಾರಗಳು ಅಥವಾ ಆಡಳಿತ, ಇವುಗಳಿಗೆ 
ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ 
ನಿಮಗೆ ಇರುವ ಜ್ಞಾನ ಮತ್ತುಅಥವಾ 
ಅನುಭವ/ ಸಾಮರ್ಥ್ಯ ವಿವರ ನೀಡುವುದು. 
(ಯಾವುದಾದರೂ ಇದ್ದಲ್ಲಿ, ದೃಢೀಕರಿಸಿದ 
ದಾಖಲೆಗಳ ಪ್ರತಿ ಒದಗಿಸುವುದು), 
(ದಯವಿಟ್ಟು ಗ್ರಾಹಕ ಸಂರಕ್ಷಣಾ ಅಧಿನಿಯಮ, 
1986ರ ಕಲಂ 10/16ರನ್ನು ನೋಡಿ. 

ಸೂಚನೆ: “ದೃಢೀಕೃತ ಪ್ರತಿ” ಎಂದರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಪತ್ರಾಂಕಿತ ಅಧಿಕಾರಿ ಅಥವಾ ಸಾರ್ವಜನಿಕ ನೋಟರಿ 
“ಯಥಾಪ್ರತಿ” ಎಂದು ಅನುಪ್ರಮಾಣಿಸಿದ ಸಂಬಂಧಪಟ್ಟ ದಾಖಲೆಯ ಛಾಯಾಪ್ರತಿ. 
ಅರ್ಜಿದಾರರಿಂದ ಘೋಷಣೆ 




















ಎಂಬ ಹೆಸರಿನವನಾದ ನಾನು, 
ಮೇಲ್ಕಂಡ ಮಾಹಿತಿಯು, ನನ್ನ ಅತ್ಯುತ್ತಮ ಅರಿವು ಮತ್ತು ನಂಬಿಕೆಗಳಂತೆ, ಸರಿಯಾಗಿ ಹಾಗೂ ಸಂಪೂರ್ಣವಾಗಿರುವುದಾಗಿ ಈ ಮೂಲಕ 
ಘೋಷಿಸುತ್ತೇನೆ. ನೇಮಕಾತಿಗೆ ಯೋಗ್ಯತೆಯನ್ನು ದುರ್ಬಲಗೊಳಿಸುವ ಯಾವುದೇ ಸಂದರ್ಭಗಳು ನನಗೆ ತಿಳಿದಿರುವುದಿಲ್ಲ. 

2. ನಾನು ಗ್ರಾಹಕ ಸಂರಕ್ಷಣಾ ಅಧಿನಿಯಮ, 1986 (ಕೇಂದ್ರ ಅಧಿನಿಯಮ ಸಂಖ್ಯೆ: 68/1986) ಮತ್ತು ಅದರಡಿ 
ರಚಿಸಲಾಗಿರುವ ರಾಜ್ಯ ಮತ್ತು ಕೇಂದ್ರದ ನಿಯಮಾವಳಿಗಳನ್ನು ಓದಿರುತ್ತೇನೆ. ಆ ಕಾನೂನುಗಳ ಅಡಿ ನಾನು *ಜಿಲ್ಲಾ ವೇದಿಕೆಯ/"ರಾಜ್ಯ 
ಆಯೋಗದ "ಅಧ್ಯಕ್ಷ!”ಸದಸ್ಯನಾಗಿ ನೇಮಕವಾಗಲು ಅರ್ಹತೆ ಹೊಂದಿರುವುದಾಗಿ ಘೋಷಿಸುತ್ತೇನೆ. 

3. ನಾನು ಬಯಸುತ್ತಿರುವ ಸ್ಥಾನವು ಪೂರ್ಣಕಾಲಿಕ ಉದ್ಯೋಗ ಎಂಬುದನ್ನು ನಾನು ಅರಿತಿದ್ದೇನೆ. *ಅಧ್ಯಕ್ಷ!”ಸದಸ್ಕನಾಗಿ ನಾನು 
ನೇಮಕಗೊಂಡರೆ, ನನ್ನ ಪೂರ್ಣ ಕಾಲವನ್ನು ಅದಕ್ಕೆ ಸಮರ್ಪಿಸಲು ವಾಗ್ಧಾನ ಮಾಡುತ್ತೇನೆ. 

4. *ಅಧ್ಯಕ್ಷಗಸದಸ್ಯನಾಗಿ ನನ್ನ ಕಾರ್ಯಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂತಹ ಯಾವುದೇ ಹಣಕಾಸು 
ವ್ಯವಹಾರವನ್ನು ಅಥವಾ ಇತರ ಹಿತಾಸಕ್ತಿಯನ್ನು ನಾನು ಹೊಂದಿಲ್ಲ ಮತ್ತು ಹೊಂದುವುದಿಲ್ಲ. 

*5. ನಾನು ವಕೀಲ ವೃತ್ತಿಯನ್ನು ನಲ್ಲಿ (ಸ್ಥಳವನ್ನು ನಮೂದಿಸಬೇಕು) 
ನಡೆಸುತ್ತಿದ್ದು, ಈ ಅರ್ಜಿಯನ್ನು ಸಲ್ಲಿಸುತ್ತಿರುವ *ಅಧ್ಯಕ್ಷ/"ಸದಸ್ಯನಾಗಿ ಕಾರ್ಯನಿರ್ವಹಿಸುವ ಅವಧಿಗೆ, ಆ ವೃತ್ತಿಯನ್ನು ತ್ಯಜಿಸುತ್ತೇನೆ. 

*  ಅನ್ವಯಿಸದಿದ್ದಲ್ಲಿ ಹೊಡೆದುಹಾಕಿ. 


ಸ್ಥಳ: 
ದಿನಾಂಕ: ಅರ್ಜಿದಾರರ ಸಹಿ 
ಸಹಬಂಧ 
ಚಾರಿತ್ರ ಡೆ ಪ್ರಮಾಣ ಪತ್ರ 
ಶ್ರೀ , ಇವರ ಮಗನಾದ/ಮಗಳಾದ/ಹೆಂಡತಿಯಾದ ಶ್ರೀ/ಶ್ರೀಮತಿ 


ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ 
ಪರಿಹಾರ ವೇದಿಕೆ! ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷಸದಸ್ಯ ಹುದ್ದೆಗೆ ಅರ್ಜಿದಾರರಾಗಿದ್ದು, ಇವರು 
ನನಗೆ ಕಳೆದ ವರ್ಷ ಮತ್ತು ತಿಂಗಳಿನಿಂದ ಪರಿಚಿತರಾಗಿರುವರೆಂದು ದೃಢೀಕರಿಸಿದೆ. 
ಅರ್ಜಿದಾರರು ಒಳ್ಳೆಯ ನೈತಿಕ ಚಾರಿತ್ರ್ಯ ಮತ್ತು ಖ್ಯಾತಿಯನ್ನು ಹೊಂದಿದವರಾಗಿದ್ದಾರೆ. ಗ್ರಾಹಕ ರಕ್ಷಣಾ ಅಧಿನಿಯಮ, 1986 (ಕೇಂದ್ರ 
ಅಧಿನಿಯಮ 68/1986)ರ ಕಲಂ 10/16ನ್ನು ಓದಿದ ನಂತರ, ಅರ್ಜಿದಾರರು ಅಂತಹ ಅಧ್ಯಕ್ಷಸದಸ್ಯತ್ವಕ್ಕೆ ನೇಮಕವಾಗಲು 
ಅನರ್ಹರಾಗುವಂತಹ ಯಾವುದೇ ಪೂರ್ವ ನಡತೆ ಹೊಂದಿಲ್ಲವೆಂದು ನಾನು ದೃಢೀಕರಿಸುತ್ತೇನೆ. 


ಶ್ರೀ/ಶ್ರೀಮತಿ , (ಅರ್ಜಿದಾರರ ಹೆಸರು) ನನಗೆ ಸಂಬಂಧಿಕರಲ್ಲ. 
ಸ್ಥಳ: ಸಹಿ ಮತ್ತು ಹೆಸರು; ಮನೆಯ ಪೂರ್ಣ ವಿಳಾಸ ಮತ್ತು 
ದಿನಾಂಕ: ಕಚೇರಿ/ವೃತ್ತಿಯ ಪೂರ್ಣ ವಿಳಾಸ ಹಾಗೂ ಮನೆಯ ಮತ್ತು 


ಪಿ.ಆರ್‌. 118 ಕಚೇರಿಯ ದೂರವಾಣಿ ಸಂಖ್ಯೆ. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೮೫ 





ಶ್ರೀ ಬಸವಂತರಾಯ ಪಾಟೀಲ ವಿಚಾರಣಾ ಆಯೋಗ, ವಿಜಾಪೂರ 
ಪ್ರಕಟಣೆ ಸಂಖ್ಯೆ: 1 ಬಿಪಿಸಿ:ಐಎನ್‌ಕ್ಕೂ:01:2004 ದಿನಾಂಕ: 14ನೇ ಜನವರಿ 2004 
ಕರ್ನಾಟಕ ಸರಕಾರ ಅಧಿಸೂಚನೆ ಎಚ್‌ಡಿ:33:ಪಿಸಿಇ:2002 ದಿನಾಂಕ:1ನೇ ಅಕ್ಟೋಬರ್‌ 2003 
ವಿಷಯ: ವಿಜಾಪೂರ ಜಿಲ್ಲೆ ಇಂಡಿ ತಾಲ್ಲೂಕು, ರುಳಕಿ ಗ್ರಾಮದಲ್ಲಿ ದಿನಾಂಕ:4-7-2002 ರಂದು ನಡೆದ ಪೊಲೀಸ್‌ 
ಗೋಲಿಬಾರ್‌ನಲ್ಲಿ 4 ಜನರು ಸಾವಿಗೀಡಾದ ಪ್ರಕರಣವನ್ನು ನ್ಯಾಯಾಂಗ ತನಿಖೆ ನಡೆಸುವ ಕುರಿತು. 

ಅಧಿಸೂಚನೆ ಕ್ರಮಾಂಕ: ಎಚ್‌ಡಿ:33:ಪಿಸಿಇ:2002 ದಿನಾಂಕ:1ನೇ ಅಕ್ಟೋಬರ್‌ 2003ರ ಮೇರೆಗೆ ಕರ್ನಾಟಕ ಸರಕಾರವು 
ವಿಚಾರಣಾ ಆಯೋಗದ ಅಧಿನಿಯಮ 1952 3ನೇ ಕಲಮಿನ ಪ್ರಕಾರ ವಿಜಾಪೂರ ಜಿಲ್ಲೆಯ ಇಂಡಿ ತಾಲ್ಲೂಕು ರುಳಕಿ ಗ್ರಾಮದಲ್ಲಿ 
ದಿನಾಂಕ: 4-7-2002 ರಂದು ನಡೆದ ಪೊಲೀಸ್‌ ಗೋಲಿಬಾರ್‌ನಲ್ಲಿ 4 ಜನರು ಸಾವಿಗೀಡಾದ ಘಟನೆ ಕುರಿತು ಕೆಳಗೆ ನಮೂದಿಸಿದ 
ವಿಷಯದ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡಲು ಶ್ರೀ ಬಸವಂತರಾಯ ಪಾಟೀಲ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ವಿಜಾಪೂರ ಇವರನ್ನು ವಿಚಾರಣಾ ಆಯೋಗ ನಿಯಮಿಸಲ್ಪಟ್ಟಿದೆ. 

ವಿಷಯ 

“ದಿನಾಂಕ: 4-7-2002ರಂದು ವಿಜಾಪೂರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ರುಳಕಿ ಗ್ರಾಮದಲ್ಲಿ ನಡೆದ ಪೊಲೀಸ್‌ 
ಗೋಲಿಬಾರ್‌ನಲ್ಲಿ 4 ಜನರು ಸಾವಿಗೀಡಾಗಿದ್ದು ಸದರಿ ಪರಿಸ್ಥಿತಿಯ ನಿರ್ವಹಣೆಯಲ್ಲಿ ಜಿಲ್ಲೆಯ ಆಡಳಿತ ವರ್ಗ, ಪೊಲೀಸ್‌ 
ಇಲಾಖೆಯವರು ನಿರ್ಲಕ್ಷ್ಯ ಅಥವಾ ತಪ್ಪು ನಿರ್ಣಯವೆಸಗಿದ್ದಾರೆಯೇ?” 

ಆದುದರಿಂದ ವಿಚಾರಣಾ ಆಯೋಗದ ಅಧಿನಿಯಮದಂತೆ ಹಾಗೂ ಸದರಿ ಅಧಿನಿಯಮಗಳ ಆಧಾರಿತ ನಿಬಂಧನೆಗಳ ಮೂಲಕ 
ಪ್ರಾಪ್ತವಾದ ಅಧಿಕಾರದಿಂದ ಈ ಮೂಲಕ ಆಯೋಗವು ಎಲ್ಲಾ ಸಾರ್ವಜನಿಕರಿಗೆ ಮತ್ತು ಅಧಿಕೃತ ಸಂಘ ಸಂಸ್ಥೆಗಳಿಗೆ ತಿಳಿಸುವುದೇನೆಂದರೆ- 
ಮೇಲ್ಕಂಡ ಅಧಿಸೂಚನೆಯಲ್ಲಿ ನಮೂದಿಸಿದ ವಿಷಯಗಳ ಬಗ್ಗೆ ಮಾಹಿತಿಯುಳ್ಳವರು ತಮಗೆ ತಿಳಿದ ವಿಷಯಗಳ ಬಗ್ಗೆ ಲಿಖಿತ 
ಹೇಳಿಕೆಗಳನ್ನು 4 ಪ್ರತಿಗಳಲ್ಲಿ ಆಯೋಗಕ್ಕೆ ಒಪ್ಪಿಸಬೇಕು. ಲಿಖಿತ ಹೇಳಿಕೆಯು ಇಂಗ್ಲೀಷ್‌ ಅಥವಾ ಕನ್ನಡದಲ್ಲಿದ್ದು ಎಲ್ಲಾ ವಿಷಯಗಳನ್ನು 
ಪ್ರತ್ಯೇಕ ಪ್ಯಾರಾದಲ್ಲಿ ವಿಂಗಡಿಸಿ ಬರೆದಿರಬೇಕು. 

ಈ ಆಯೋಗಕ್ಕೆ ಒದಗಿಸಿದ ಪ್ರತಿ ಹೇಳಿಕೆಯ ಜೊತೆಗೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿ ಸಂಬಂಧಪಟ್ಟವರು ಒಂದು ಪ್ರಮಾಣ 
ಪತ್ರವನ್ನು ಸಾದರಪಡಿಸಬೇಕು. ಸದರಿ ಪ್ರಮಾಣ ಪತ್ರವು ಪ್ರಮಾಣ ವಚನ ಸ್ವೀಕರಿಸುವ ಅಧಿಕಾರವುಳ್ಳವರಿಂದ ಧೃಢೀಕರಿಸಲ್ಪಟ್ಟಿರಬೇಕು. 
ಸದರಿ ಹೇಳಿಕೆ-ಪ್ರಮಾಣ ಪತ್ರವು ಇಂಗ್ಲೀಷ್‌ ಅಥವಾ ಕನ್ನಡ ಭಾಷೆಯಲ್ಲಿ ಇಲ್ಲದೇ ಇದ್ದ ಪಕ್ಷದಲ್ಲಿ, ಆ ಹೇಳಿಕೆ ಪ್ರಮಾಣ ಪತ್ರದ ಒಂದು 
ಯಥಾ ನಕಲನ್ನು ಇಂಗ್ಲಿಷ್‌ ಅಥವಾ ಕನ್ನಡ ಭಾಷೆಯಲ್ಲಿ ಸಾದರಪಡಿಸಬೇಕು. 

ಹೇಳಿಕೆ ಪ್ರಮಾಣ ಪತ್ರವನ್ನು ಕೊಡತಕ್ಕ ವ್ಯಕ್ತಿ ತನ್ನ ಸರಿಯಾದ ಅಂಚೆ ವಿಳಾಸವನ್ನು ಹೇಳಿಕೆಯಲ್ಲಿ ನಮೂದಿಸತಕ್ಕದ್ದು. 

ಹೇಳಿಕೆ ಕೊಡುವ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಯಾವುದಾದರೂ ದಾಖಲೆಗಳನ್ನು ಅವಲಂಬಿಸಿದ್ದಾರೆ ಅವುಗಳ ಮೂಲ 
ಪ್ರತಿಯನ್ನಾಗಲೀ ಅಥವಾ ನಕಲುಗಳನ್ನಾಗಲೀ ಸೂಕ್ತ ವಿವರಣೆಯೊಂದಿಗೆ ಆಯೋಗಕ್ಕೆ ಸಲ್ಲಿಸಬೇಕು ಮತ್ತು ಇನ್ನುಳಿದ ದಾಖಲೆಗಳನ್ನು 
ಯಾವುದಾದರೂ ವ್ಯಕ್ತಿ ಸಂಸ್ಥೆ ಅಥವಾ ಅಧಿಕಾರಿಗಳಿಂದ ಪಡೆಯಬಹುದಾದಲ್ಲಿ ಅವರ ಸಂಪೂರ್ಣ ಹೆಸರು ಹಾಗೂ ವಿಳಾಸವನ್ನು 
ತಿಳಿಸಬೇಕು. 

ಮೇಲ್ಕಂಡ ಹೇಳಿಕೆ ಪ್ರಮಾಣ ಪತ್ರ ಹಾಗೂ ದಾಖಲೆಪಟ್ಟಿ ಹಾಗೂ ಸಾಕ್ಷಿಪಟ್ಟಿ ಕೊಡಲಿಚ್ಚಿಸುವವರು ಅವುಗಳ ತ್ರೀ ಪ್ರತಿಗಳನ್ನು 
ಕಾರ್ಯದರ್ಶಿ ಶ್ರೀ ಬಸವಂತರಾಯ ಪಾಟೀಲ ವಿಚಾರಣಾ ಆಯೋಗ ಮತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಲಯ 
ಸಂಕೀರ್ಣ, ಬಾಗಲಕೋಟ ರಸ್ತೆ, ವಿಜಾಪೂರ ಈ ಆಯೋಗದ ಕಾರ್ಯದರ್ಶಿಯವರಿಗೆ ರಿಜಿಸ್ಟರ್ಡ್‌ ಅಂಚೆ ಮೂಲಕ ರವಾನಿಸಬಹುದು 
ಅಥವಾ ಖುದ್ದಾಗಿಯಾಗಲೀ ಅಥವಾ ಅಧಿಕೃತ ಏಜೆಂಟರ ಮೂಲಕವೇ ಆಗಲಿ ಸದರಿ ಕಾರ್ಯದರ್ಶಿಯವರಿಗೆ ಅಥವಾ ಅವರಿಂದ 
ಅಧಿಕಾರ ಪಡೆದ ಇತರೆ ಸಿಬ್ಬಂದಿಯವರಿಗೆ ವಿಚಾರಣಾ ಆಯೋಗದ ಕಛೇರಿಯಲ್ಲಿ ಕಾರ್ಯಾಲಯದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ 10-30 
ರಿಂದ ಸಂಜೆ 4-30 ಗಂಟೆಯೊಳಗಾಗಿ ಸಲ್ಲಿಸತಕ್ಕದ್ದು. 

ಸದರಿ ಹೇಳಿಕೆ ಪ್ರಮಾಣ ಪತ್ರ ವಗೈರೆಗಳನ್ನು ಕೊಡಲಿಚ್ಚಿಸುವವರು ದಿನಾಂಕ: 20ನೇ ಫೆಬ್ರವರಿ 2004 ರೊಳಗೆ ಆಯೋಗದ 
ಕಛೇರಿಗೆ ತಲುಪಿಸತಕ್ಕದ್ದು. 

ಆಯೋಗದ ಆದೇಶದ ಮೇರೆಗೆ, 
ಎನ್‌.ಎಂ. ಕಿರೇಸೂರ್‌ 
ಕಾರ್ಯದರ್ಶಿ, ಶ್ರೀ ಬಸವಂತರಾಯ ಪಾಟೀಲ ವಿಚಾರಣಾ ಆಯೋಗ ಮತ್ತು 
ಮುಖ್ಯಆಡಳಿತಾಧಿಕಾರಿಗಳು, ಜಿಲ್ಲಾ ನ್ಯಾಯಾಲಯ, ವಿಜಾಪೂರ. 
SRI BASAVANTARAYA PATIL COMMISSION OF INQUIRY, BIJAPUR 
(Constituted by Government of Karnataka under Notification No HD.33 PCE.2002 
dtd: 1° October, 2003 
Subject of Inquiry: Incident of Poice firing on 4.7.2002 at Zalki Village, Taluka: Indi, District: 
Bijapur resulting in the death of four persons. 
Notification No.BPC/INQ/1/2004 Dated: 14" January 2004 
WHEREAS under Notification No.HD 33 PCE, 2002 Dated: 1st October, 2003 the Government of 


Karmataka has appointed a Commission of Inquiry headed by Sri Basavantaraya Patil, Prl. District and 
Sessions Judge, Bijapur under sub-section (3) of section 3 of the Commissions of Inquiry Act, 1952 


೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





(Central Act 60 of 1952) to inquire in to a definite matter of public importance viz., the incident of Police 
firing on 4th July 2002 resulting in the death of four persons in Zulki Village of Indi Taluka, Bijapur District 
and to make a report on the following terms of reference. 

"Whether the circumstances under which the Police force, opening fire in the morning of 4th July 

2002 to deal with the incident resulting in the death of Four pesons in the village was justified or 

not." 

Therefore, in exercise of the powers conferred under the said Act and the Rules framed 
thereunder, the Commission of Inquiry hereby gives notice to all persons/Authorities/Associations 
acquainted with the subject matter of the Inquiry to furnish to the Commission statements relating to such 
matters specified in the Notification. Such statements should be in English/Kannada, in four sets 
disclosing the facts divided in to separate paragraphs. 

Every statement so furnished in four sets shall be accompanied by an affidavit of the person 
furnishing the statement in support of the facts set out in the said statement. The affidavit shall be sworn 
to before an Authority empowered to administer oath. If the statement/affidavit is in a language other than 
English or Kannada, the same shall be accompanied by a true translation thereof in English. 

The person furnishing the statement shall also furnish to the Commission along with the 
statement, a list of documents, if any, on which he proposes to rely and forward to the Commission, 
wherever practicable the originals or true copies of such of the documents as may be in his possession or 
power and shall state the name and address of the persons/Authority from whom the remaining 
documents, if any, may be obtained. 

The statement together with the affidavit and the list of documents and witnesses, if any, may be 
sent to the Secretary, Sri Basavantaraya Patil Commission of Inquiry, and Prl. District and Sessions 
Judge, District Court Complex, Bagalkot Road, Bijapur 586101 by registered post with acknowledgement 
due or by personal delivery to the Secretary to the Commission or any other person authorised by him in 
this behalf, on any working day during office hours i.e. 10.30 a.m. to 4.30 p.m. 

The statements should reach the Secretary to the Commission on or before 20th February, 2004 
at Bijapur. 

By Order of the Commission, 
N.M. KIRESUR 
P.R. 95 Secretary, 
Sri Basavantaraya Patil Commission of Inquiry & 
Chief Administrative Officer, District Court, Bijapur. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 


ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-36:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಶ್ರೀಮತಿ ದಾನಮ್ಮ ಕೋಂ ಜಯರಾಮ್‌ ರೆಡ್ಡಿ 1. ಶ್ರೀಮತಿ ಚಿನ್ನಮ್ಮ ಕೋಂ ಅಂಜನಪ್ಪ ರೆಡ್ಡಿ 

2. ಕು: ಜೆ. ಕಲಾವತಿ, ತಂದೆ: ಜಯರಾಮ್‌ ರೆಡ್ಡಿ ಗೋವಿಂದಪುರ. ಜಾಡಗೇನಹಳ್ಳಿ ಅಂಚೆ, 

3. ಕು: ಜೆ. ಸುನಂಧ ತಂದೆ: ಜಯರಾಮ್‌ ರೆಡ್ಡಿ ಹೊಸಕೋಟೆ ತಾ: ಕೋಲಾರ ಜಿಲ್ಲೆ. 

4. ಕು: ಜೆ. ಮಂಜುಳ, ತಂದೆ: ಜಯರಾಮ್‌ ರೆಡ್ಡಿ 2. ದಿ ಬ್ರಾಂಚ್‌ ಮ್ಯಾನೇಜರ್‌ ದಿ ನ್ಯೂ ಇಂಡಿಯಾ 
ಬೀರನಾಕುಪ್ಪಂ ವಿಲೇಜ್‌, ಪಾರಂಡಹಳ್ಳಿ ಅಂಚೆ, ಅಶ್ಯೂರೆನ್ಸ್‌ ಕಂಪನಿ ಲಿಮಿಟೆಡ್‌, ನಂ.67:1, 
ಕೋಲಾರ. 1ನೇ ಮಹಡಿ, ರೆಡ್ಡಿ ಕಾಂಪ್ಲೆಕ್ಸ್‌, ವೈಟ್‌ಫೀಲ್ಡ್‌ 


ರಸ್ತೆ, ಮಹದೇವಪುರ ಅಂಚೆ, ಬೆಂಗಳೂರು-48. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ ದಾನಮ್ಮ ಕೋಂ ಜಯರಾಮ್‌ ರೆಡ್ಡಿ, ಬೆಂಗಳೂರು-48 ಅವರು ತಮ್ಮ ಗಂಡ:ಮಗನಾದ ಶ್ರೀ 
ಜಯರಾಮ್‌ ರೆಡ್ಡಿ ಅವರು 1ನೇ ಪ್ರತಿವಾದಿ ಶ್ರೀ:ಶ್ರೀಮತಿ ಚಿನ್ನಮ್ಮ ಕೋಂ ಆಂಜನಪ್ಪ ರೆಡ್ಡಿ ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, 
ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 12-12-2001 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೮೭ 





ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 31-12-2003 ರಂದು 
ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 99 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-35:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಶ್ರೀಮತಿ ಶಾಂತಮ್ಮ 38 ವರ್ಷ ಕೋಂ 1. ಶ್ರೀ ಅಮಾನುಲ್ಲಾ ಖಾನ್‌ ಬಿನ್‌ ಅಬ್ದುಲ್‌ ಸತ್ತಾರ್‌ 
ಲೇಟ್‌ ಕಿಟ್ಟಪ್ಪ, ಆಲಿಯಾಸ್‌ ಕೃಷ್ಣಪ್ಪ ಖಾನ್‌, ನಂ.76, ಡಿ.ಸಿ.ಸಿ. ಬ್ಯಾಂಕ್‌ ಹತ್ತಿರ, ಕೋಲಾರ. 

2. ಕು: ಶಶಿಕಲಾ, 20 ವರ್ಷ ತಂದೆ: 2. ಬಿ.ವಿ. ನಾಗರಾಜ್‌ ಬಿನ್‌ ವೆಂಕಟೇಶಪ್ಪ ಬಂದಾರಹಳ್ಳಿ 
ಲೇಟ್‌ ಕಿಟ್ಟಪ್ಪ ವಿಲೇಜ್‌, ಮುಳಬಾಗಿಲು ತಾಲ್ಲೂಕು. 

3. ಶ್ರೀ ಬಾಬು, 15 ವರ್ಷ ಬಿನ್‌ ಲೇಟ್‌ 3. ಮೆ: ಯುನೈಟೆಡ್‌ ಇಂಡಿಯಾ ಇನ್‌ಷೂರೆನ್ಸ್‌ ಕಂಪನಿ 
ಕಿಟ್ಟಪ್ಪ, ಬಂಡಾರಹಳ್ಳಿ, ಮುಳಬಾಗಿಲು ತಾ: ಲಿಮಿಟೆಡ್‌, ಬ್ರಾಂಚ್‌ ಆಫೀಸ್‌, ಬಾಗಲೂರು 


ಮ್ಯಾನ್‌ಷನ್‌, ಕೋಲಾರ. 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ಶಾಂತಮ್ಮ ಕೋಂ ಲೇಟ್‌ ಕಿಟ್ಟಪ್ಪ ಅವರು ತಮ್ಮ ಗಂಡ:ಮಗನಾದ ಶ್ರೀ ಕಿಟ್ಟಪ್ಪ ಅಲಿಯಾಸ್‌ ಕೃಷ್ಣಪ್ಪ 
ಅವರು 1ನೇ ಪ್ರತಿವಾದಿ ಶ್ರೀ:ಶ್ರೀಮತಿ ಅಮಾನುಲ್ಲಾ ಖಾನ್‌ ರವರ ಬಳಿ ಚಾಲಕ:ಃಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ 
ದಿನಾಂಕ 14-10-2000 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 31-12-2003 ರಂದು 
ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 100 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-40:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಹೆರೆಸ್ಸಾ ಕೋಂ ಲೇಟ್‌ ಧನಪಾಲ್‌ 1. ಶ್ರೀಮತಿ ಕಾರಮೈಲ್‌ನ ಕೋಂ ಆರ್‌. ಕ್ಲೆಟೆಸ್‌, 
2. ಕು: ಲತಾ ತಂದೆ: ಲೇಟ್‌ ಧನಪಾಲ್‌ ನಂ.1115, 7ನೇ ಕ್ರಾಸ್‌, ಪೈಪ್‌ಲೈನ್‌, ರಾಬರ್ಟ್‌ 
3. ಕು: ಸುನಿತಾ ತಂದೆ: ಲೇಟ್‌ ಧನಪಾಲ್‌ ಸನ್‌ಪೇಟೆ, ಕೆ.ಜಿ.ಎಫ್‌, ಕೋಲಾರ ಜಿಲ್ಲೆ. 
ನಂ.255, “ಬಿ' ಬ್ಲಾಕ್‌ ಚಾಂಪಿಯನ್‌ ರೀಫ್‌, 2. ಮೆ: ಯುನೈಟೆಡ್‌ ಇಂಡಿಯಾ ಇನ್‌ಷೂರೆನ್ಸ್‌ ಕಂಪನಿ 
ಕೆ.ಜಿ.ಎಫ್‌, ಕೋಲಾರ ಜಿಲ್ಲೆ. ಲಿಮಿಟೆಡ್‌, ಬ್ರಾಂಚ್‌ ಆಫೀಸ್‌, ಬಾಗಲೂರು 


ಮ್ಯಾನ್‌ಷನ್‌, ದೊಡ್ಡಪೇಟೆ, ಕೋಲಾರ. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ ಥೆರೆಸ್ಸಾ ಅವರು ತಮ್ಮ ಗಂಡ:ಮಗನಾದ ಶ್ರೀ ಡಿ. ಜಗನ್‌ ಅವರು 1ನೇ ಪ್ರತಿವಾದಿ ಶ್ರೀ:ಶ್ರೀಮತಿ 
ಕಾರಮೈಲ್‌ನ ಕೋಂ ಆರ್‌. ಕ್ಷೆಟೆಸ್‌ ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 24-8-2003 ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 
ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 101 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-41:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
ಎಸ್‌.ಎಂ. ಆಶಾ, 20 ವರ್ಷ ಕೋಂ ಲೇಟ್‌ 1. ಎಂ.ವಿ. ಫಕ್ರುದ್ದೀನ್‌ ಬಿನ್‌ ಮಸ್ತಾನ್‌ ಸಾಬ್‌ 
ಎಲ್‌. ಶ್ರೀನಿವಾಸ್‌, ಕೇತನಹಳ್ಳಿ ವಿಲೇಜ್‌ ಟೆಂಪೋ ಮಾಲೀಕರು, ನಂ.569:1, ಹೂವಿನ 
ಮತ್ತು ಅಂಚೆ, ಮಂಡಿಕಲ್‌ ಹೋಬಳಿ, ತೋಟ, ಟ್ಯಾಂಕ್‌ಬಂಡ್‌ ರಸ್ತೆ, ಯಲಹಂಕ, 
ಚಿಕ್ಕಬಳ್ಳಾಪುರ ಟೌನ್‌, ಕೋಲಾರ ಜಿಲ್ಲೆ. ಬೆಂಗಳೂರು. 


2. ದಿ ನ್ಯೂ ಇಂಡಿಯಾ ಅಶ್ಕೂರೆನ್ಸ್‌ ಕಂ. ಲಿ., 
ಬ್ರಾಂಚ್‌ ಆಫೀಸ್‌, ನಂ.16-3-474-ಎ, ಕೃಷ್ಣ 
ಮ್ಯಾನ್‌ಷನ್‌, ಮೇನ್‌ ಬಜಾರ್‌, ಹಿಂದೂಪುರ 
ಸಿಟಿ, ಅನಂತಪುರ ಜಿಲ್ಲೆ, ಆಂಧ್ರ ಪ್ರದೇಶ. 

ಪ್ರಕಟಣೆ 

ಅರ್ಜಿದಾರರಾದ ಎಸ್‌.ಎಂ. ಆಶಾ ಅವರು ತಮ್ಮ ಗಂಡ:ಮಗನಾದ ಶ್ರೀ ಎಂ. ಶ್ರೀನಿವಾಸ್‌ ಅವರು 1ನೇ ಪ್ರತಿವಾದಿ 
ಶ್ರೀ:ಶ್ರೀಮತಿ ಎಂ.ವಿ. ಫಕ್ರುದ್ದೀನ್‌ ರವರ ಬಳಿ ಚಾಲಕ:ಃಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 1-11-2003 ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 


ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 102 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-42:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಪ್ರಮೀಳಾ ಕೋಂ ಶ್ರೀ ಇ. ವೆಂಕಟೇಶ್‌ 1. ಶ್ರೀಮತಿ ಅತಿಯಾ ಕೋಂ ಶ್ರೀ ಸೈಯದ್‌ ನವಾಜ್‌ 
2. ಶ್ರೀ ವಿ. ರಘು ಬಿನ್‌ ಶ್ರೀ ಇ. ವೆಂಕಟೇಶ ಎಸ್‌.ಎನ್‌.ಎಂ. ಸ್ಕೂಲ್‌ ರಸ್ತೆ, ಅಂಡರಸನ್‌ ಪೇಟೆ, 
3. ವಿ. ಪ್ರಭು ಬಿನ್‌ ಶ್ರೀ ಇ. ವೆಂಕಟೇಶ ಕೋಲಾರ ಚಿನ್ನದ ಗಣಿ ಪ್ರದೇಶ. 
4. ವಿ. ಸುರ್ಯಕಲಾ ತಂದೆ: ಶ್ರೀ ಇ. ವೆಂಕಟೇಶ 2. ದಿ ನ್ಯೂ ಇಂಡಿಯಾ ಅಶ್ಕೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
5. ವಿ. ಚಂದ್ರಕಲಾ ತಂದೆ:ಶ್ರೀ ಇ. ವೆಂಕಟೇಶ ಬಾಗಲೂರು ಮ್ಯಾನ್‌ಷನ್‌ 2ನೇ ಮಹಡಿ, 

ಕೃಷ್ಣಗಿರಿ ಲೈನ್‌, ಮಾರಿಕುಪ್ಪಂ, ಕೆ.ಜಿ.ಎಫ್‌. ದೊಡ್ಡಪೇಟೆ, ಕೋಲಾರ. 

ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ ಪ್ರಮೀಳಾ ಅವರು ತಮ್ಮ ಗಂಡ:ಮಗನಾದ ಶ್ರೀ ಇ. ವೆಂಕಟೇಶ ಅವರು 1ನೇ ಪ್ರತಿವಾದಿ 
ಶ್ರೀ:ಶ್ರೀಮತಿ ಅತಿಯಾ ಕೋಂ ಶ್ರೀ ಸೈಯದ್‌ ನವಾಜ್‌ ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 
30-8-2003 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೮೯ 





ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 


ಕ್ಮ ದು 
ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 103 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-43:2003 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಕೃಷ್ಣಪ್ಪ, 55 ವರ್ಷ ಬಿನ್‌ ಮುನಿಸ್ವಾಮಿ ಎಂ.ಬಿ.ಎಸ್‌ ಪಾರ್ಸಲ್‌ ಸರ್ವೀಸ್‌(ರಿ) 
2. ಡಿ. ದೇವಿ, 45 ವರ್ಷ ಕೋಂ ಕೃಷ್ಣಪ್ಪ ರೆಹಮಾನ್‌ ಹಸನ್‌ ಫ್ಲೀಟ್‌ ಓವಿರ್ಸ್‌ ಅಂಚೆ 
ಪಾಲತಿಮಾನಹಳ್ಳಿ, ನಂ.13-ಎ, ಕೆ.ಜಿ.ಎಫ್‌ ಟ್ರಾನ್ಸ್‌ಪೊರ್ಟ್‌, ಕಾಂಟ್ರಾಕ್ಟರ್ಸ್‌, ಕೇಂದ್ರ ಕಛೇರಿ, 
ರಸ್ತೆ, ಅಂಗನವಾಡಿ ಶಾಲೆಯ ಪಕ್ಕದಲ್ಲಿ, 5, 6ನೇ ಕ್ರಾಸ್‌, ಹೆಚ್‌. ಸಿದ್ದಯ್ಯ ರಸ್ತೆ 
ಬಂಗಾರಪೇಟೆ-563 114. ಬೆಂಗಳೂರು-560 027 


ಪ್ರಕಟಣೆ 

ಅರ್ಜಿದಾರರಾದ ಕೃಷ್ಣಪ್ಪ ಬಿನ್‌ ಮುನಿಸ್ವಾಮಿ ಅವರು ತಮ್ಮ ಗಂಡ:ಮಗನಾದ ಶ್ರೀ ಕೆ. ಸುರೇಶ ಅವರು 1ನೇ ಪ್ರತಿವಾದಿ 
ಶ್ರೀ:ಶ್ರೀಮತಿ ಎಂ.ಜಿ.ಎಸ್‌. ಪಾರ್ಸಲ್‌ ಸರ್ವಿಸ್‌(ರಿ) ರವರ ಬಳಿ ಚಾಲಕ:ಃಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 
9-8-2003 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 
ನೀಡಲಾಗಿದೆ. 

ಜಿ. ಚಿಕ್ಕಣ್ಣ 
ಪಿ.ಆರ್‌. 104 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-44:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಶ್ರೀಮತಿ ನಾರಾಯಣಮ್ಮಕೋಂ ಲೇಟ್‌ ವೆಂಕಟೇಶ್‌ 1. ಶ್ರೀಮತಿ ಹೆಚ್‌.ಎನ್‌. ಸುನೀತಾ ಕೋಂ 

2. ಎನ್‌. ಸರಸ್ವತಿ ಕೋಂ ಲೇಟ್‌ ವೆಂಕಟೇಶ್‌ ಹೆಚ್‌.ಎಂ. ನರೇಂದ್ರ ನಂ.687, ಸಿನಿಮಾ ರಸ್ತೆ, 

3. ಕು: ವೆಂಕಟಲಕ್ಷ್ಮಿ ತಂದೆ: ಲೇಟ್‌ ವೆಂಕಟೇಶ ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
4. ಮಾ: ವೆಂಕಟರಮಣ ಬಿನ್‌ ಲೇಟ್‌ ವೆಂಕಟೇಶ 2. ಮೆ: ನ್ಯಾಷನಲ್‌ ಇನ್‌ಷೂರೆನ್ಸ್‌ ಕಂ. ಲಿ., ಬ್ರಾಂಚ್‌ 
5. ಮಾ: ರವಿಕುಮಾರ್‌ ಬಿನ್‌ ಲೇಟ್‌ ವೆಂಕಟೇಶ ಆಫೀಸ್‌, ನಂ.1974, ಸಿನಿಮಾ ರಸ್ತೆ, ಶ್ರೀನಿವಾಸ 
6. ಶ್ರೀ ಪಾಪಯ್ಯ ಬಿನ್‌ ಲೇಟ್‌ ವೆಂಕಟೇಶ್‌ ಮಾರ್ಕೆಟ್‌ ಕಾಂಪ್ಲೆಕ್ಸ್‌, 

7. ಶ್ರೀಮತಿ ಅಚ್ಚಮ್ಮ ಕೋಂ ಟಿ. ಪಾಪಯ್ಯ ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಬಂಬೂ ಬಜಾರ್‌ ಸ್ಟೀಟ್‌, ಚಿಂತಾಮಣಿ ಟೌನ್‌. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ ನಾರಾಯಣಮ್ಮ ಕೋಂ ಲೇಟ್‌ ವೆಂಕಟೇಶ ಅವರು ತಮ್ಮ ಗಂಡ:ಮಗನಾದ ಶ್ರೀ ವೆಂಕಟೇಶ ಅವರು 
1ನೇ ಪ್ರತಿವಾದಿ ಶ್ರೀ:ಶ್ರೀಮತಿ ಹೆಚ್‌.ಎನ್‌. ಸುನೀತಾ ರವರ ಬಳಿ ಚಾಲಕ:ಃಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 
15-4-2000 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 
ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 105 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-45:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
ಶ್ರೀಮತಿ ವೆಂಕಟಮ್ಮ ಕೋಂ ಲೇಟ್‌ ಸಿ. 1. ಎಸ್‌. ಸರ್ದಾರ್‌ ಬಿನ್‌ ಕರೀಂ ಸಾಹೇಬ್‌, ಆಯಕನು 
ವೆಂಕಟಪ್ಪ ಕೋತಿಗುಟ್ಟ ಪೆಂಗಾರಗುಂಟ ಸ್ಟೀಟ್‌, ನ್ಯೂಪೇಟೆ, ಪಲಮನೇರ್‌, ಚಿತ್ತೂರು ಜಿಲ್ಲೆ 
ಅಂಚೆ, ಪಲಮನೇರ್‌ ತಾಲ್ಲೂಕು, ಆಂಧ್ರಪ್ರದೇಶ. 
ಚಿತ್ತೂರು ಜಿಲ್ಲೆ, ಆಂದ್ರಪ್ರದೇಶ. 2. ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂಪನಿ ಲಿಮಿಟೆಡ್‌, 


ಬ್ರಾಂಚ್‌ ಆಫೀಸ್‌, ಬಾಗಲೂರು ಮ್ಯಾನ್‌ಷನ್‌, 
ದೊಡ್ಡಪೇಟೆ, ಕೋಲಾರ. 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ವೆಂಕಟಮ್ಮ ಅವರು ತಮ್ಮ ಗಂಡ:ಮಗನಾದ ಶ್ರೀ ಸಿ. ಲಕ್ಷಮಯ್ಯ ಅವರು 1ನೇ ಪ್ರತಿವಾದಿ 
ಶ್ರೀ:ಶ್ರೀಮತಿ ಎಸ್‌. ಸರ್ದಾರ್‌ ಬಿನ್‌ ಕರೀಂ ಸಾಹೇಬ್‌ ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 
19-8-2003 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 
ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 106 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-46:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಶ್ರೀಮತಿ ಗಂಗುಲಮ್ಮ ಕೋಂ ಲೇಟ್‌ 1. ಎಸ್‌. ಸರ್ದಾರ್‌ ಬಿನ್‌ ಕರೀಂ ಸಾಹೇಬ್‌ 
ಎಂ. ಸುಬ್ರಮಣಿ ಆಯಕನು ಸ್ಟೀಟ್‌, ನ್ಯೂಪೇಟೆ, ಪಲಮನೇರ್‌, 

2. ಕು: ರೂಪ ತಂದೆ: ಲೇಟ್‌ ಎಂ. ಸುಬ್ರಮಣಿ ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ. 

3. ಕು: ವಿಜಯ ತಂದೆ: ಲೇಟ್‌ ಎಂ. ಸುಬ್ರಮಣಿ 2. ದಿ ನ್ಕೂ ಇಂಡಿಯಾ ಅಶ್ಕೂರೆನ್ಸ್‌ ಕಂಪನಿ 

4. ಮಾ: ಮದನ್‌ ಬಿನ್‌ ಲೇಟ್‌ ಎಂ. ಸುಬ್ರಮಣಿ ಲಿಮಿಟೆಡ್‌, 

5. ಶ್ರೀ ಗುರಪ್ಪ ಬಿನ್‌ ಲೇಟ್‌ ವೆಂಕಟರಾಮಯ್ಯ ಬ್ರಾಂಚ್‌ ಆಫೀಸ್‌, ಬಾಗಲೂರು ಮ್ಯಾನ್‌ಷನ್‌, 

6. ಶ್ರೀಮತಿ ತಿಮಕ್ವ್ಯ ಕೋಂ ಗುರಪ್ಪ ಪತಿಕೊಂಡ ದೊಡ್ಡಪೇಟೆ, ಕೋಲಾರ. 


ವಿಲೇಜ್‌ ಮತ್ತು ಅಂಚೆ, ಗಂಗಾವರಂ 

ಮಂಡಲ್‌, ಪಲ್‌ಮನೇರ್‌ ತಾ: ಚಿತ್ತೂರು 

ಜಿಲ್ಲೆ, ಆಂಧ್ರಪ್ರದೇಶ. 

ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ಗಂಗುಲಮ್ಮ ಅವರು ತಮ್ಮ ಗಂಡ:ಮಗನಾದ ಶ್ರೀ ಸುಬ್ರಮಣಿ ಅವರು 1ನೇ ಪ್ರತಿವಾದಿ ಶ್ರೀ:ಶ್ರೀಮತಿ 

ಎಸ್‌. ಸರ್ದಾರ್‌ ಬಿನ್‌ ಕರೀಂ ಸಾಹೇಬ್‌ ರವರ ಬಳಿ ಚಾಲಕ:ಃಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 19-8-2003 
ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ೧೯೧ 





ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 
ನೀಡಲಾಗಿದೆ. 

ಜಿ. ಚಿಕ್ಕಣ್ಣ 
ಪಿ.ಆರ್‌. 107 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರ.ಸಂ.ಡಬ್ಲ್ಯೂಸಿಎ:ಎಫ್‌ಸಿ-47:2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಶ್ರೀಮತಿ ಶಿರಮಾಕಾನಿ ಕೋಂ ಲೇಟ್‌ 1. ಶ್ರೀ ಜಿ.ಟಿ. ರಾಜನ್‌ ಬಿನ್‌ ಜಾರ್ಜ್‌ ನಂ.5:9, 
ಎಸ್‌. ಥಾವಸಿ ಮುತ್ತು ವಿ.ಜಿ. ನಾಯರ್‌ ಸ್ಟ್ರೀಟ್‌ ದಶರತ್‌ಪುರಂ, 

2. ಕು: ಅರುಣ ಶಿಲ್ಪ, (3) ಕು: ಸುಗುಣ ಶಿಲ್ಪ ಸಾಲಿಗ್ರಾಮ, ಚೆನ್ನೆ 4703, ತಮಿಳುನಾಡು. 
ನಂ.21, ಪುರುಷೋತ್ತಮ್‌ ರಸ್ತೆ, 2. ದಿ ನ್ಯೂ ಇಂಡಿಯಾ ಅಶ್ಕೂರೆನ್ಸ್‌ ಕಂಪನಿ 
ದಶರತ್‌ಪುರಂ, ಸಾಲಿಗ್ರಾಮ್‌, ಚಿನ್ನೆ ಹ ಲಿಮಿಟೆಡ್‌, ಬ್ರಾಂಚ್‌ ಆಫೀಸ್‌, ಬಾಗಲೂರು 
ತಮಿಳುನಾಡು. ಮ್ಯಾನ್‌ಷನ್‌ ದೊಡ್ಡಪೇಟೆ, ಕೋಲಾರ. 

ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ ಶಿರಮಾಕಾನಿ ಅವರು ತಮ್ಮ ಗಂಡ:ಮಗನಾದ ಶ್ರೀ ಎಸ್‌. ಥಾವಸಿ ಮುತ್ತು ಅವರು 1ನೇ ಪ್ರತಿವಾದಿ 
ಶ್ರೀ:ಶ್ರೀಮತಿ ಜಿ.ಟಿ. ರಾಜನ್‌ ಬಿನ್‌ ಜಾರ್ಜ್‌ ರವರ ಬಳಿ ಚಾಲಕಃಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 
17-10-2003 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-1-2004 ರಂದು 
ನೀಡಲಾಗಿದೆ. 
ಜಿ. ಚಿಕ್ಕಣ್ಣ 
ಪಿ.ಆರ್‌. 108 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು, ಬೆಂಗಳೂರು ಇವರ ನಡವಳಿಗಳು 
ವಿಷಯ: ಶ್ರೀ ಎನ್‌. ಶ್ರೀನಾಥ್‌, ರೇಷ್ಮೆ ಪ್ರದರ್ಶಕರು, ತಾಂತ್ರಿಕ ಸೇವಾ ಕೇಂದ್ರ, ಸಂತೇಮಾವತ್ತೂರು ಇವರ ವಿರುದ್ದ ಶಿಸ್ತು 
ಕ್ರಮದ ಬಗ್ಗೆ. 
ಉಲ್ಲೇಖ: 1. ರೇಷ್ಮೆ ಜಂಟಿನಿರ್ದೇಶಕರು, ಬಿಳಿದೇವಾಲಯ ಇವರ ಪತ್ರ ಸಂಖ್ಯೆ:ರೇಜಂನಿ:ಬಿದೇ:ಸಿಬ್ಬಂದಿ:ಅಗೈಹಾ: 
ಶಿಸ್ತುಕ್ರಮ:5:03-04 ದಿನಾಂಕ: 17-04-2003. 
-. ರೇಷ್ಮೆ ಜಂಟಿನಿರ್ದೇಶಕರು, ಬಿಳಿದೇವಾಲಯ ಇವರ ಪತ್ರ ದಿನಾಂಕ 19-09-2003 
3. ರೇಷ್ಮೆ ನಿರ್ದೇಶನಾಲಯದ ತಿಳುವಳಿಕೆ ಪತ್ರ ಸಂಖ್ಯೆ ಸಿಬ್ಬಂದಿ-3(ಬಿ):ಶಿಸ್ತು:5:03-04 ದಿನಾಂಕ 06-10-2003. 
4. ರೇಷ್ಮೆ ವಿಸ್ತರಣಾ ಅಧಿಕಾರಿ, ತಾಂತ್ರಿಕ ಸೇವಾ ಕೇಂದ್ರ, ಸಂತೇಮಾವತ್ತೂರು ಇವರ ಪತ್ರ ದಿನಾಂಕ 
31-10-2003. 
ಪ್ರಸ್ತಾವನೆ: 
ಶ್ರೀ ಎನ್‌. ಶ್ರೀನಾಥ್‌, ರೇಷ್ಮೆ ಪ್ರದರ್ಶಕರು, 26-05-2002 ರಿಂದ 01-06-2002 ರವರೆಗೆ ಸಾಂದರ್ಭಿಕ ರಜೆಯ ಮೇಲೆ 
ತೆರಳಿದವರು ಈ ವರೆಗೂ ಕಛೇರಿ ಕೆಲಸಕ್ಕೆ ಬಂದಿರುವುದಿಲ್ಲವೆಂದು ಉಲ್ಲೇಖ (1) ರ ದಿನಾಂಕ 17-04-2003 ರಲ್ಲಿ ರೇಷ್ಮೆ 
ಜಂಟಿನಿರ್ದೇಶಕರು, ಬಿಳಿದೇವಾಲಯ ರವರು ಶಿಸ್ತು ಕ್ರಮಕ್ಕಾಗಿ ವರದಿ ಸಲ್ಲಿಸಿದ್ದರು. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀ ಎನ್‌. 
ಶ್ರೀನಾಥ್‌, ರೇಷ್ಮೆ ಪ್ರದರ್ಶಕರು ಅನಧಿಕೃತ ಗೈರು ಹಾಜರಾಗಿರುವುದರ ಬಗ್ಗೆ ಕಛೇರಿ ಕೆಲಸಕ್ಕೆ ಹಾಜರಾಗುವಂತೆ ದಿನಾಂಕ 28-08-2003 


(8 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೫, ೨೦೦೪ ಭಾಗ - ೩ 





ರಂದು ಜನವಾಹಿನಿ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಸದರಿ ಪ್ರಕಟಣೆಗೆ ಯಾವುದೇ ರೀತಿ ಈ ನೌಕರರು 
ಸ್ಪಂದಿಸದಿರುವುದರಿಂದ ಉಲ್ಲೇಖ (3)ರ ದಿನಾಂಕ 06-10-2003 ರಲ್ಲಿ 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮ 11 ರ ಮೇರೆಗೆ ತಿಳುವಳಿಕೆ ಪತ್ರವನ್ನು ಜಾರಿಗೊಳಿಸಿ ಆರೋಪ ಕುರಿತಂತೆ 15 ದಿನಗಳೊಳಗೆ ಲಿಖಿತ 
ಹೇಳಿಕೆಯನ್ನು ಸಲ್ಲಿಸಲು ಸೂಚಿಸಲಾಗಿತ್ತು. 

ಆರೋಪಃ:- “ಶ್ರೀ ಎನ್‌. ಶ್ರೀನಾಥ್‌, ರೇಷ್ಮೆ ಪ್ರದರ್ಶಕರು, ತಾಂತ್ರಿಕ ಸೇವಾ ಕೇಂದ್ರ, ಸಂತೆಮಾವತ್ತೂರು ಆದ ನೀವು ದಿನಾಂಕ 
26-05-2002 ರಿಂದ 01-06-2002 ರ ವರೆಗೆ ಸಾಂದರ್ಭಿಕ ರಜೆಯನ್ನು ಹಾಕಿ ತದನಂತರ ಇಂದಿನ ವರೆಗೂ ಕೆಲಸಕ್ಕೆ ಹಾಜರಾಗದೆ 
ಕರ್ತವ್ಯ ನಿರ್ಲಕ್ಷ್ಯತೆಯನ್ನು ತೋರಿರುವುದು.” 

ಸದರಿ ತಿಳುವಳಿಕೆ ಪತ್ರವನ್ನು ಸೇವಾವಹಿಯಲ್ಲಿರುವ ವಿಳಾಸಕ್ಕೆ ಜಾರಿಗೊಳಿಸಲು ಹೋದಾಗ ಶ್ರೀ ಎನ್‌. ಶ್ರೀನಾಥ್‌, ರೇಷ್ಮೆ 
ಪ್ರದರ್ಶಕರು ತಂಗಿಯಾದ ಶ್ರೀಮತಿ ಎನ್‌. ಪ್ರೇಮಕುಮಾರಿಯವರು ಅವರ ಅಣ್ಣನಾದ ಶ್ರೀ ಎನ್‌. ಶ್ರೀನಾಥ್‌, ರೇಷ್ಮೆ ಪ್ರದರ್ಶಕರು 
ಸುಮಾರು ಒಂದೂವರೆ ವರ್ಷದಿಂದ ಆ ವಿಳಾಸದಲ್ಲಿ ಇರುವುದಿಲ್ಲವೆಂದು ಹಾಗೂ ಎಷ್ಟು ಹುಡುಕಿದರೂ ಸಿಕ್ಕಿರುವುದಿಲ್ಲವೆಂದು ದಿನಾಂಕ 
14-10-2003, 16-10-2003 ಹಾಗೂ 17-10-2003 ರಲ್ಲಿ ಲಿಖಿತವಾಗಿ ಹೇಳಿಕೆಯನ್ನು ನೀಡಿರುತ್ತಾರೆ. 

ಶ್ರೀ ಎನ್‌. ಶ್ರೀನಾಥ್‌, ರೇಷ್ಮೆ ಪ್ರದರ್ಶಕರು, ದಿನಾಂಕ 28-08-2003 ರಲ್ಲಿ ಕಛೇರಿ ಕೆಲಸಕ್ಕೆ ಹಾಜರಾಗುವಂತೆ ಸೂಚಿಸಿದ 
ಪ್ರಕಟಣೆಗೆ ಯಾವ ರೀತಿಯಲ್ಲಿ ಸ್ಪಂದಿಸಿಲ್ಲದ್ದರಿಂದ ಹಾಗೂ ಶ್ರೀನಾಥರವರ ತಂಗಿಯಾದ ಶ್ರೀಮತಿ ಎನ್‌. ಪ್ರೇಮಕುಮಾರಿಯವರು ಅವರ 
ಅಣ್ಣನಾದ ಶ್ರೀ ಎನ್‌. ಶ್ರೀನಾಥ, ಸುಮಾರು ಒಂದೂವರೆ ವರ್ಷದಿಂದ ಮನೆಯಲ್ಲಿ ಇರುವುದಿಲ್ಲ ಹಾಗೂ ಎಷ್ಟು ಹುಡುಕಿದರೂ 
ಸಿಕ್ಕಿರುವುದಿಲ್ಲವೆಂದು ಲಿಖಿತವಾಗಿ ಹೇಳಿಕೆಯನ್ನು ನೀಡಿರುವುದನ್ನು ಪರಿಶೀಲಿಸಿ ಹಾಗೂ ಸಿ.ಸಿ.ಎ. ನಿಯಮ 142) ನ್ನು ಚಲಾಯಿಸಲು 
ನಿರ್ಧರಿಸಿ ಈ ಆದೇಶ. 

ಸಂಖ್ಯೆ: ಸಿಬ್ಬಂದಿ:3(ಬಿ):ಶಿಸ್ತು:5:2003-04, ದಿನಾಂಕ: 29ನೇ ನವೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ವ್ಹಯ ಹಾಗೂ 1957 ರ ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳ ನಿಯಮ 11 ಮತ್ತು 11 ಎ ನಿಯಮಗಳನುಸಾರ ಮತ್ತು 9ನೇ ನಿಯಮದಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ಶ್ರೀ ಅರವಿಂದ ಜನ್ನು, ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ಶಿಸ್ತು ಪ್ರಾಧಿಕಾರಿಗಳು ಆದ ನಾನು, ಕೆಲಸಕ್ಕೆ 
ಅನಧಿಕೃತವಾಗಿ ದಿನಾಂಕ 02-06-2002 ರಿಂದಲೂ ಗೈರು ಹಾಜರಾಗುತ್ತಿರುವ ಶ್ರೀ ಎನ್‌. ಶ್ರೀನಾಥ್‌, ರೇಷ್ಮೆ ಪ್ರದರ್ಶಕರು, ತಾಂತ್ರಿಕ ಸೇವಾ 
ಕೇಂದ್ರ, ಸಂತೆಮಮಾವತ್ತೂರು ಇವರನ್ನು ಸದರಿ ನಿಯಮಗಳ 8() ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಸೇವೆಯಿಂದ ವಜಾ ಮಾಡಿ 
ಆದೇಶಿಸಿರುತ್ತೇನೆ. 

ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು, 
ಪಿ.ಆರ್‌. 109 ಶಿಸ್ತು ಪ್ರಾಧಿಕಾರಿಗಳು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಹಾಸನ ಜಿಲ್ಲೆ, ಹಾಸನ 
ಸಂ:ಕಾಪಕಾ:ಎಫ್‌:ಎಸ್‌ಆರ್‌-1:2004 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಶೈಲಾ ಅಲಿಯಾಸ್‌ ಶೈಲಜಾ, 1. ಶ್ರೀ ಬಿ.ಎಸ್‌. ಪ್ರಕಾಶ್‌ಕುಮಾರ್‌ ಬಿನ್‌ ಸಂಪಂಗಿ 
26 ವರ್ಷ ಕೋಂ ಲೇಟ್‌ ದಿಲೀಪ್‌ಕುಮಾರ್‌ ಜೈನ್‌ ನಾಯ್ಡು, 37 ವರ್ಷ ವಾಸ: ಚನ್ನಕೇಶವಗೌಡ 
2. ಶ್ರೀಮತಿ ಪಿಸ್ತಾಬಾಯಿ ಕೋಂ ಮೋಹನ್‌ ಲಾಲ್‌, ಸ್ಟ್ರೀಟ್‌, ಬೇಲೂರು ಟೌನ್‌, ಹಾಸನ ಜಿಲ್ಲೆ. 
60 ವರ್ಷ ವಾಸ:ಮೇನ್‌ ರೋಡ್‌, ಬೇಲೂರು. 2. ದಿ ಡಿವಿಜನಲ್‌ ಮ್ಯಾನೇಜರ್‌, ದಿ ನ್ಯೂ 


ಇಂಡಿಯಾ ಅಶ್ಯೂರೆನ್ಸ್‌ ಕಂ. ಲಿ., ಡಿವಿಜನಲ್‌ 
ಆಫೀಸ್‌, ಕಾಫಿ ಕೃಪಾ, ಎಂ.ಜಿ. ರೋಡ್‌, 
ಮಡಿಕೇರಿ. 

ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ದಿಲೀಪ್‌ಕುಮಾರ್‌ ಜೈನ್‌ 
ರವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 3-5-2003 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು 
ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ 
ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ 
ಪಿ.ಆರ್‌. 110 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 


